ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆ * ೯ , ೨೦೧೪ ( ಆಶ್ವಯುಜ ೧೭, ಶಕ ವರ್ಷ ೧೯೩೬) 
Bangalore, Thursday, October 9, 2014 (Aashwayuja 17 , Shaka Varsha 1936 ) 


ಸಂಪುಟ ೧೪೯ 
Volume 149 


ಸಂಚಿಕೆ ೪೦ 
Issue 40 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , 

CLARIFICATION UNDER SECTION 59 (4) OF THE 
KARNATAKA VALUE ADDED TAX ACT, 2003 


Sub : 


Ref : 


KVAT Act, 2003 - Issue of clarification on rate of tax applicable to HDPE Vermi 
Compost Bed – reg. 
1 . Clarification No . CLR/ CR - 99/2012 -13 dated 09.11. 2012. 
2 . Application dated 04 .8. 2012 of M /s UdayakumarMarketing , Bangalore 

(TIN -29790587737) seeking clarification . 
3 . Order of the Hon ble High Court of Karnataka dated 06 .02 .2013 in 

WPN.5492/ 2013 ( T - RES). 


In the application dated 04. 08.2012 M /s Udayakumar Marketing, D . No.1606, 12th Main, Sahakara Nagar, Near Ganesha 
Temple , Bangalore - 560 092 had sought clarification under Section 59(4 ) of the KVAT Act, 2003, on the rate of tax applicable to HDPE 
VermiCompost Bed . 

2. Considering that the said goods is not specified in any of the Schedule to the Act, it was clarified that HDPE Vermi Compost 
Bed is liable to tax at the rate of 14 .5 % from 01.08 . 2012 under Section 4 (1) (b )(iii) of the Act vide clarification order No .CLR /CR 
99 / 2012-13 , dated 09.11.2012. 

3. Being aggrieved by the clarification dated 09. 11. 2012 , the applicant preferred a writ petition bearing W .P . No .5492 /2013 in the 
High Court of Karnataka challenging the above clarification . The Hon ble High Court of Karnataka in its order dated 06 .02 .2013 set 
aside the clarification and remanded the case to the respondent for reconsideration in accordance with law and to pass a speaking 
order. The relevant portions of the judgment are extracted hereunder : 

" 3 . On perusal of the impugned order at Annexure - A do not specify the reasons on which the Commissioner 

stated that 14 .5 % tax is leviable on the goods in question . The impugned order is not a speaking order. 
The petitioner is entitled to know the reasons for the levy of tax at a particular rate . Since the impugned 
order do not contain any reasons the same is liable to be set aside. Accordingly , the following order : 

ORDER 


a . The petition is hereby allowed . 
b . The impugned order - Annexure - A dated 09 . 11. 2012 is hereby set aside . 
C. The matter is remanded to the respondent for reconsideration in accordance with law and to pass a speaking order". 


(೩೮೭೩ ) 


೩೮೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


4 . In keeping with the directions of the Hon ble High Court, the assessee was served with a notice giving an opportunity of 
hearing on 07 .6 .2013 at 11.00 AM . The applicant instead of appearing for the hearing, filed a letter on the said date stating that he is not 
in need of any clarification and the application filed by him on 04.8 .2012 seeking clarification on the rate of tax on HDPE Vermi 
Compost Bed may be treated as withdrawn . 

5. Considering the request of the applicant, the said application dated 04 .8 .2012 was disposed of as withdrawn . 
6 . Section 59 (4 ) of the KVAT Act , 2003 reads as under: 

" 59 (4 ) - Without prejudice to the generality of the foregoing power, the Commissionermay , on his own 
motion or on an application by a registered dealer liable to tax under the Act, if he considers it 
necessary or expedient so to do , for the purpose of maintaining uniformity in the work of assessment 
and collection of revenue , clarify the rate of tax payable under this Act, in respect of goods liable to tax 
under the Act , and all officers and persons employed in the execution of this Act shall observed the 
follow such clarification ." 


On re -examination of the matter, I was of the considered view that it is incumbent upon me to clarify the rate of tax by passing a 
speaking order in keeping with the directions of the Hon ble Court and also for the purpose of maintaining uniformity in the work of 
assessment and collection of revenue. Accordingly , notice dated 22 .5 . 2014 under Section 59(4 ) was issued proposing to clarify the rate 
of tax on HDPE Vermi Compost Bed at 14 .5 % with effect from 01. 8 .2012 under Section 4 ( 1)(b ) (iii) of the Act. 

7. In response to the said notice, Sri K .J. Kamath , Advocate and authorized representative of the applicant filed detailed 
objections by letter dated 07.7 . 2014 . He appeared before me on 19.7 . 2014 and gave a copy of Technical opinion dated 27 .12 .2013 
given by Central Institute of Plastic Technology , Ministry of Chemicals , Government of India . The contentions put forth by the authorized 
representative are summarized as follows: 

" a ) M /s Udaykumar Marketing are not dealing in finished goods in themanner presumed in the notice and 

in fact it is a HDPE Plastic tarpaulins in plain sheets of different sizes. 
Since the entire goods was sold to the Government sponsored projects, they had taken meticulous 
care in knowing the correct rate of tax to be charged by them as they were required to reveal the 
taxation part separately in their tender. They have gone through the clarification issued by the 
Commissioner of Commercial Taxes vide Circular No. 17 /05 - 06 which not only clarified the rate of tax 
but also ratified the earlier instructions issued by the Commissioner in Circular dated 28 . 1. 2005 
holding HDPE Woven Fabrics are classified under sub heading 5406 . 29 and Tarpaulins are 
classifiable under heading 59.03 of the Central Excise Tariff Act, 1985 and both these goods being 
described in the First Schedule to the Additional Duties of Excise (Goods of Special Importance ) Act , 
1957 are exempt. 
Entry 4 of the First Schedule has been substituted by Karnataka Act 17 of 2007 with effect from 
01.4 .2007 prospectively . The effect of the substitution is that all the Textiles and Fabrics in length 
whether mill made , made on powerloom or handloom and whether manufactured in India or in any 
foreign country , are generally exempt from tax, except a textile and fabric specified in Entry 78 and 30 
of the Third Schedule to the KVAT Act, 2003. The Entry 30 of the Third Schedule which is inserted by 
Karnataka Act 17 of 2012 prospective effect from 01 .4 . 2012 reads as follows: 


" 30 . HDPE and other Plastic Woven Fabrics ." 


Although all the products dealt by them are exempt from tax, they have mistakenly collected the tax 
as per Notification No. FD 63 CSL 2009 with effect from 01.4 . 2009 and another Notification -III No. FD 
82 CSL 10 dated 31. 3. 2010 by charging 5 % and 5 .5 % respectively and remitted the tax accordingly . 
In the event of the aforesaid exemption is applied , the collected taxes may be directed to be refunded 
back to the Government of Karnataka as the same were charged in the Tax Invoices raised by our 
client. 


e ) With a view to enable to appreciate the material facts a sample piece of the product dealt by them is 

enclosed . 
8 . All the contentions raised in the statement of objections are considered and the findings are as below : 
1. Under the Bureau of Indian Standards Act , 1986 , ( vide Indian Standard IS 15907 : 2010) Vermicompost is defined as a 

well decomposed, stable , fine granular by product from composting process mediated through the activities of 
earthworm . The process of producing Vermicompost is called Vermiculture . The earthworm gives excreta fast, after 
eating any kind of decayed decomposed organic material. 

A typical HDPE Woven Vermibed as per the specifications of Bureau of Indian Standards (BSI) shall have the 
following features: 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೭೫ 


i) 


The vermibed shall be constructed by heat sealing laminated pieces of woven fabrics of desired dimensions. 
The panels shall be flat (overlap ) joined . 


The top edges of the vermibed shall be hemmed by heat sealing along with a Jute / Sisal rope of 6 mm 
diameter placed inside the hem as reinforcement. The width of the hem shall be minimum 40 mm . 


Three net windows of size 260 mm X 150 mm each shall be provided on both sides of the bed along the length 
for ventilation . These windows shall be made of polythene nets and shall be heat sealed at equidistance along 
the periphery of the bed . 
An outlet of 40 mm X 100 mm at the bottom of one corner shall be provided for draining out the liquid 
produced during the process of composting. This outlet shall be covered by polyethylene nets and shallbe heat 
sealed . 


iv) 


14 support pockets shall be provided along the periphery of the bed and running across the full height of the 
bed. A piece of laminated woven fabric is heat-sealed at the intersection of the front / back and bottom panels 
whereas the other three sides of the fabric for pockets are heat-sealed with base fabrics thus giving the shape 
of a pocket. The upper end of the pocket thus formed shall be heat-sealed while forming the hemming at the top 
edge of the bed whereas at the bottom end, a whole or suitable diameter shall be created for inserting wooden 
pegs having a diameter of 40 mm . The pockets shall have a finished width of 120 mm . The wooden pegs shall 
be strong enough to provide an erected structure and perform the desired function . 
If two or more pieces of fabrics are used for the manufacture of bed , the woven fabrics shall be bonded together 
by a suitable heat-sealing process keeping an overlap of atleast 2.5 cms, 


vi) 


vii) The preferred dimension of the bed shall be 3600 mm (L ) X 1200 mm (W ) X 600 mm (H ). Each bed shall be 

legibly marked with the following information at one corner on one side with tag or by printing on it with ink . 

Name and address of the manufacturer 
b . Dimension and mass (g/m ) 

C. Year ofmanufacture 
9. From the above, it is evident that HDPE Vermicompost bed is not a HDPE Woven Fabric simplicitor . It is not a running sheet 
of fabric as contended by the applicant. In fact, it is a rectangular box type product manufactured using laminated HDPE fabric , a Jute or 
Sisal rope beeding , support pockets for inserting pegs. This product is erected above the ground level with the support of pegs to 
perform the desired function of vermiculture. 

10 . Under the Sales Tax Law , the intention is to tax sale of different commercial commodities . As soon as a separate 
commercial commodity emerged or come into existence they become separately taxable goods. Laminated HDPE Fabrics is one of the 
ingredients for manufacture of HDPE Woven Fabric Vermibed and this product cannot be equated with HDPE Fabric /HDPE Plastic 
Tarpaulins in plain sheets of different sizes . 

11. The word manufacture has not been defined under the KVAT Act , 2003 and therefore we have to look into the meaning 
known in commercial parlance . In Black s Law Dictionary , 5th Edition , the word manufacture has been defined as, the process or 
operation ofmaking goods or any material produced by hand , by machinery or by any other agency; anything made from raw materials 
by hand , by machinery or by art; the production of articles for use from raw or prepared materials by giving such materials new forms, 
qualities , properties or combinations , whether by hand, labour ormachine. Thus, by process ofmanufacture something is produced and 
brought out into existence which is different from that, out of which it is made, in the sense that the thing produced is by itself a distinct 
commercial commodity . The material from which the thing or product is manufactured loses its identity . 

12 . The Constitution Bench of the Supreme Court of India in the case of Ujagar Prints Vs . Union of India reported in ( 1989 ) 74 
STC 401 ; ( 1989 ) 3 SCC 488 while dealing with the issue of manufacture and commodities emerging there from has observed as 
under: 


The prevalent and generally accepted to ascertain that there is manufacture is whether the change or the series of changes 
brought about by the application of processes take the commodity to the point where , commercially, it can no longer be regarded as the 
original commodity but is, instead recognized as a distinct and new article that has emerged as a result of the processes. The principles 
are clear. But the difficulties arise in their application in individual cases. There might be border-line cases where either conclusion with 
equal justification may be reached . 

13. In the present case , I have no hesitation to hold that HDPE Vermicompost bed which is obtained by converting laminated 
HDPE Fabrics in length into a box / bed by subjecting to heat-sealing process, hemming of the top edges of the bed by heat -sealing 
along with Jute / Sisal ropes and the box being provided with support pockets for inserting pegs along the periphery of the bed and 
running across the full height of the bed to be able to be erected as a structure to perform the function of vermiculture is commercially 
different from HDPE Fabrics /HDPE Plastic Tarpaulins in plain sheets of different sizes . 


೩೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


14 . In the clarification / technical opinion given by the Central Institute of Technology , it is merely stated that LDPE / HDPE 
polysheet (plastic sheet) or tarpaulins made from HDPE Woven Fabrics, HDPE polysheets for vermibed are all in the same category of 
plastic tarpaulins . This opinion , in no way assists the applicant to establish that HDPE Woven Fabric /Polysheets and HDPE Vermi 
Compostbed are one and the same. 
15 . In the light of the above discussions , the following clarification is issued over-ruling the objections raised by the applicant. 

CLARIFICATION NO . CLR /CR -99/2012 - 13 DATED 06 .08 .2014 
It is clarified that HDPE VermiCompost Bed is liable to tax at 12.5 % from 01.4.2005 to 31.03.2010 , at 13.5 % from 01.4. 2010 to 
31. 3 . 2011, at 14 % from 01. 4 . 2011 to 31. 7 . 2012 and at 14 . 5 % from 01. 8 . 2012 onwards . 


PR. 635 
S . C . 100 


AJAY SETH 
Commissioner of Commercial Taxes , 

(Karnataka ), Bangalore . 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , 

CLARIFICATION UNDER SECTION 12 (7) OF THE 

KARNATAKA TAX ON ENTRY OF GOODS ACT , 1979 
Sub : 

KTEG Act, 1979 - Issue of clarification on rate of tax on Un-manufactured tobacco 

packed in sachets - reg 
Ref : 1. Clarification No.KTEG /CLR /CR - 12/2012-13, dated 02.02.2013. 

2 . Order dated 13.11.2013 of High Court of Karnataka in W .P .No. 5050/6/2013 

( T -EYT) in the case of Sri Vittal. A . Nayak , Proprietor of Mis Mahadevi 

Enterprises , Udupi Vs. Commissioner of Commercial Taxes (Karnataka ). 
3 . Application dated 07 . 12 .2013 and further submissions dated 24 . 12 .2013 of 

Sri Vittal. A . Nayak , Proprietor of M /s Mahadevi Enterprises , Udupi 

( TIN - 29280748989). 
4 . Application dated 28 .09 .2012 and 19.02 .2013 of the above applicant 

requesting for clarification under Section 12 (7 ). 


In the application dated 28 .09 .2012 Sri Vittal A .Nayak , proprietor of M /s Mahadevi Enterprises , Udupihad sought clarification 
regarding the rate of tax payable on entry of Un-manufactured tobacco packed in sachets under the Karnataka Tax on Entry of Goods 
Act , 1979 (herein after referred to as Entry Tax Act) from 01.04. 2007 and it was clarified that Un -manufactured tobacco packed in 
sachets is liable to entry tax at 2 % with effect from 01.04 . 2010 in terms of Notification No. FD 86 CSL 2010 dated 31. 03. 2010 vide 
clarification No .KTEG /CLR /CR -12 /2012- 13 dated 02 .02. 2013 . 

2. Subsequently , the applicant had filed a letter dated 19.02. 2013 wherein he submitted that the rate of entry tax applicable 
from 01. 04 .2007 to 31 .03.2010 was not clarified to him in the clarification order dated 02 .02. 2013 above .While referring to a clarification 
issued by the Authority for Clarification and Advance Ruling (herein after referred to as the ACAR ) on 02.09. 2003 vide 
No. AR /CLR /CR -58 /2003 -04 in the case of M /s. Somchand Dalichand Shah , Bijapur wherein ACAR has clarified that un -manufactured 
tobacco is an agricultural produce and hence not liable to entry tax, he has sought rectification of the clarification dated 02 .02.2013 
cited at reference ( 1). 

3. While rejecting the applicant s request for rectification of the clarification dated 02 .02. 2013 , the rate of tax for the period 
from 01.04 .2007 onwards was clarified . The relevant portion of the said clarification is extracted hereunder. 

" CLARIFICATION NO .KTEG /CLR /CR -12/2012 - 13, DATED 21.08. 2013 


It is clarified that branded unmanufactured tobacco packed in sachets is liable to entry tax at 4 % 
for the period from 01.04 . 2007 to 31.03 .2010 in terms of Notification -1 No.FD 11 CET 2002 dated 
30 .03. 2002 and at 2 % from 01.04 .2010 onwards in terms of Notification No.FD 86 CSL 2010 

dated 31.03 .2010 ." 
4 . In the meantime, the applicant had preferred writ petition bearing W .P . NO .5050 /6 /2013 (T - EYT ) before the Hon ble High 
Court of Karnataka praying to set aside the clarifications dated 02.02.2013 and 21.08 .2013 issued by the undersigned . The Hon ble 
Court while setting aside the impugned orders , directed the applicant-petitioner to appear before the respondent and urge his 
contentions. The relevant portion of the judgment are as under: 

" 10 . In that view of the matter, the impugned order is set aside . The petitioner is directed to 
appear before the respondent - authority on 09 -12- 2013. without insisting on a fresh notice to be 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


20522 


served . The petitioner to also produce along with his tobacco products , the products which were 
considered by the authority in the case of M /s Somchand Dalichand Shah . The respondent 
authority to re - examine the matter after considering both the samples and to dispose of the 
clarificatory application filed by the petitioner in accordance with law for the period 01.04 . 2007 
onwards. 
11. In the result, the writ petition is allowed . All contentions ofboth sides are left open to be urged 

before the respondent-authority ." 
5 . Sri Abdul Khadar Iddya, Sales Tax Practitioner and authorized representative of the applicant appeared before the 
undersigned on 23 . 12 . 2013 and reiterated the arguments contained in his letter dated 07 . 12. 2013 and made further submissions by 
letter dated 24 .12 .2013. The contentions put forth by the authorized representative are summarized as follows : 


" a. 


b . 


He is a reseller in Raw tobacco / Un -manufactured tobacco purchased from M /s Gayathri Distributors, 
Mangalore . The said commodity remains an agricultural produce itself There is a lot of difference between 
Un-manufactured / Raw tobacco with reference to tobacco products. In order to get a tobacco product as 
contemplated in entry 96 of First Schedule , there should be a processing more than a mere cutting and packing 
shall be carried on with addition of chemicals to the tobacco . In the case on hand there is no processing done 
except cutting into small pieces and packing the goods either in sachets or in gunny bags. 
The tobacco product shall mean any other ingredients added to the un -manufactured / raw tobacco and 
manufacturing a separate commercially identifiable commodity, as mentioned in the notification viz . Cigarettes , 
Churuts, Zarda, Quimam etc . In all these commodities foreign ingredients are mixed / added and are 
commercially identifiable commodities with different names. But, in the raw / un -manufactured tobacco even a 
single foreign ingredient is not added . Therefore , the term etc . occurring at the end of the Entry shall mean any 
other tobacco product having undergone similar processing or manufacturing activity. Therefore , the 
Un-manufactured tobacco is not a tobacco product asmentioned in the notification . 
The only issue before the respondent-Commissioner is to find out from the samples furnished whether the 
Un-manufactured tobacco traded by the petitioner is the same as the Un -manufactured tobacco produced and 
considered by the Authority for Clarification and Advance Ruling in the case of M /s. Somchand Dalichand Shah , 
as has been directed by the Hon ble High Court. This is for this reason that the Hon ble Court has appreciated 
that the Advance Ruling given in the case of M /s Somchand Dalichand Shah has attained finality and the 
Revenue should adopt the principles of consistency while applying the provisions of the very same statute to a 
given case when the goods in question are similar in nature. 
If the Revenue still intend to levy tax on raw or un -manufactured tobacco , it may do so only with effect from 
02.10 .2013 pursuant to the latest notification No.FD 208 CSL 2013 (III) dated 01. 10. 2013 but not prior to 
02. 10 . 2013. In the said notification , it is clearly mentioned as under. 


c . 


d . 


Commodities 


Rate of Tax 


(i) Tobacco products of all description including Cigarettes, Cigars, 
Churuts , Zarda, Quimam etc . 

@ 5 
(ii) Unmanufactured tobacco in sealed container 

@ 5 
From the recent notification , it is clear that the State Government did not intend to levy Entry Tax on 
un -manufactured tobacco until 01. 10 .2013 and therefore has issued this notification providing for levy of Entry Tax 
with effect from 02. 10 .2013. In view of the aforesaid clear indication by the notification , the assessee is not liable to 
pay entry on raw / un -manufactured tobacco for the periods in question which are prior to 02. 10 .2013 
e . The Central Excise Department levies duty on raw tobacco as " Raw Tobacco " only but not as a tobacco 

product. For the purpose of Chapter 24 of the Central Excise Tariff Act, 1985 tobacco is defined as under: 
" Tobacco " means any form of tobacco whether cured or uncured and whether manufactured or not includes leaf 
stalks and stems of tobacco plants but does not include any part of the tobacco plant while still attached to the 
earth . 


Therefore , it is clear that chargeability to Central Excise Duty is on the raw tobacco as raw /un -manufactured 
tobacco only , whereas under the provisions of the KTEG Act, the levy is on causing the entry of tobacco 
products into the local area and not the tobacco itself. Tobacco and raw tobacco which is cut into small pieces 
before packing without addition of any chemical is considered as agricultural produce and thus exempt from 
payment of entry tax . 


೩೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


f. The notification No .52 /02 /CE dated 17 . 10 .2002 as amended by notification No . 16 /02 and 20 /06 provides for 

exemption from Excise Duty on un -manufactured tobacco bearing a brand name falling under tariff heading 
2401 of the First Schedule to the Central Excise Tariff Act, 1985 (5 of 1986 ). While giving effect to the said 
exemption notification , the Central Excise authorities have considered raw tobacco like one traded by the 

assessee as un -manufactured tobacco ." 
6 . All the contentions raised in the statement of objections are considered and the findings are as below : 

(i) Under the provisions of Section 3(1) of the KTEG Act , 1979 , the State Government is authorized to specify a 

given rate of tax in respect of a particular commodity or a class of commodities to be selected out of the list set 
out in the First Schedule to the Act and specify the rate of tax for the same. The provision is reproduced below : 
" Section 3 ( 1) :- There shall be levied and collected a tax on entry of any goods specified in the First Schedule 
into the local area for consumption , use or sale therein , at such rates not exceeding five percent of the value of 
the goods as may be specified retrospectively or prospectively by the State Government by Notification and 
different dates and different rates may be specified in respect of different goods or different classes of goods or 
differentlocal areas ." 


The goods namely Un -manufactured tobacco packed in sachets /sealed containers dealt by the petitioner is a 
product obtained after subjecting raw tobacco to the process of cutting, shredding and sizing and thereafter the 
sized tobacco is packed in sealed containers . Consequently , it is a goods subjected to physical process of 
cutting , shredding and sizing so as to make raw tobacco fit for consumption including the process of being 
packed in sealed container. Therefore , the said commodity cannot be considered to be an agricultural produce 

falling under SI.No. 2 of the Second Schedule . 
(iii) Section 2 (A )(1 ) of the KTEG Act deals with the definition of agricultural produce which is as under : 

" Agricultural produce or horticultural produce shall not include tea, beedi leaves , coffee, rubber , 
cashew , cardamom , pepper and cotton and such produce as has been subjected to any 
physical, chemical or other process for being made fit for consumption , save mere cleaning , 

grading , sorting or drying." 
Since Un -manufactured tobacco packed in sachets /sealed container is subjected to processes to make it fit for 
consumption , that too after being packed in sealed container is not an agricultural produce as defined under 
Section 2 ( A )( 1) and specified in Sl.No. 2 of Second Schedule. Un-manufactured tobacco in sealed container in 

fact falls under SI.No.96 of Second Schedule as a tobacco product. 
(iv) I have seen the tobacco samples produced before me by the applicant who deals in "Hathi Chhap " Pandarpuri 

Thambaku and " Ghai Chhap" Zarda / Thambaku dealt by M /s Somchand Dalichand Shah , Bijapur. In these 
cases , the raw tobacco grown by farmers is not marketed as such . The verification of samples produced has 
revealed that the produce marketed by these assessees is not tobacco in the form of agricultural produce . It is a 
product obtained from raw -tobacco , that is subjected to process of cutting, shredding and sizing . The sized 
tobacco is packed in small sachets and sold under brand names. The product marketed by these assessees is 
the result of processing undertaken other than mere cleaning , grading, sorting or drying and then made fit for 
human consumption . 
The Hon ble High Court in its order dated 30. 11. 2013 in the above writ petition has not declared that the 
clarification issued by the Authority for Clarification and Advance Ruling (ACAR ) in the case of M /s Somchand 
Dalichand Shah has attained finality as contended by the petitioner. In fact, the Hon ble High Court has directed 
the respondent to re -examine the matter after considering both the samples and to dispose of the clarificatory 
application filed by the petitioner in accordance with law for the period 01.04. 2007 onwards (para 10 of the 

Hon ble High Court order). 
(vi) All the provisions under Section 60 of the Karnataka Value Added Tax Act , 2003 including the implementation of 

the order passed by the Authority for Clarification and Advance Ruling shall mutatis-mutandis apply to Section 
12 (C ) of KTEG Act , 1979 which provides for issue of Clarification and Advance Ruling. Accordingly , as per 
sub- section (4 ) of Section 60 of KVAT Act, 2003, the order of the Authority for Clarification and Advance Ruling 
(ACAR ) shall be binding only on the applicant who seeks clarification and only in respect of the goods or 
transactions in relation to which a clarification is sought and also only in the proceedings before the officers of 

the department (other than the Commissioner) and the Appellate Tribunal, relating to such applicant only . 
In view of the above provisions of law , the order of the ACAR is not binding on dealers other than the applicant who 
seeks clarification and on the officers before whom applicant s proceedings are not pending. The scope of the clarification 
issued by ACAR has specific limitation and dealers other than the applicant cannot take shelter under the clarification 
issued in respect of another dealer namely M /s Somchand Dalichand Shah , Bijapur. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೭೯ 


7 . In the light of the above discussion , the following clarification is issued . 

CLARIFICATION NO.KTEG /CLR /CR -12/2012- 13 DATED 05 .08. 2014 
It is clarified that "Un-manufactured tobacco packed in sachets/ sealed containers" is liable to entry tax at 4 % for the period 
from 01.04.2007 to 31 . 03. 2010 in terms of the Notification -I No. FD 11 CET 2002 dated 30. 03.2002 , at 2 % from 01.04 . 2010 to 
01. 10 .2013 in terms of the Notification No.FD 86 CSL 2010 dated 31 .03 .2010 and at 5 % with effect from 02 . 10 . 2013 onwards in terms 
of Notification No . FD 208 CSL 2013(111) Dated 01. 10 .2013. 


PR. 636 
S . C . 100 


AJAY SETH 
Commissioner of Commercial Taxes , 

(Karnataka ), Bangalore. 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES , 
(KARNATAKA), BANGALORE, CLARIFICATION UNDER SECTION 59 (4) OF THE 

KARNATAKA VALUE ADDED TAX ACT , 2003 
Sub : KVAT Act, 2003 - Clarification under Section 59(4 ) regarding the rate of tax 

applicable on PVC electrical insulation tape -reg 
Ref : Application dated :02 -07-2014 of M /s Alankar Electricals , Bangalore -560053. 

( TIN- 29180055785). 


In the application cited above of M /s. Alankar Electricals , No.390 , Alankar Building, Chickpet Cross , Bassetty pet, 
Bangalore-560053 has sought clarification regarding the rate of tax applicable on PVC electrical insulation tape . 

2. Section 59 (4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in the 
work of assessments and collection of revenue . It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue . 
3 . Hence the following clarification is issued . 

CLARIFICATION NO . CLR .CR . 54 /2014 -15, DATED : 11-08-2014 
It is clarified that PVC electrical insulation tape is liable to tax at 5.5 % from 01 . 08 .2012 under entry 181 of the table to the 
Notification No. FD 197 CSL 2005( 6) dated 30.04 . 2005. 


PR . 639 
S. C. 100 


AJAY SETH 
Commissioner of Commercial Taxes , 

( Karnataka), Bangalore. 


ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, 

ಕಾರವಾರ ಇವರ ನ್ಯಾಯಾಲಯ 
ಕ್ರ . ಸಂ : ಬಿ1 / ಎಫ್ಓ ಸಿ/ ವಿವ - 3 / 2009 - 10 , ಕಾರವಾರ, ದಿನಾಂಕ: 27 - 06 - 2014. 


ಫಿರ್ಯಾದುದಾರರು: ವಲಯ ಅರಣ್ಯಾಧಿಕಾರಿ, 

ಜೋಯಡಾ. 


ವಿರುದ್ಧ 
ಅರ್ಜಿದಾರರು: 

ಶ್ರೀಮತಿ ಸೀತಾ ಎಂ . ನಾಯ್ಕ , 
W /o : ಮಹಾಬಲೇಶ್ವರ ನಾಯ್ಕ , 
ಸಾ : ಸುಭಾಷ ನಗರ 

ದಾಂಡೇಲಿ. 
ಪ್ರಸ್ತಾವನೆ: 
1, 

ವಲಯ ಅರಣ್ಯಾಧಿಕಾರಿ , ಜೊಯಡಾ ಇವರು ಈ ಪ್ರಾಧಿಕಾರಕ್ಕೆ ದಿನಾಂಕ: 08 -10 - 2009 ರಂದು ವರದಿ ಒಪ್ಪಿಸುತ್ತಾ ದಿನಾಂಕ: 07 - 10 - 2009 
ರಂದು ಶಾಖಾ ವನಪಾಲಕ, ಅಂಬೇಲಿ, ವಲಯ ಅರಣ್ಯಾಧಿಕಾರಿ, ಜಗಲಬೇಟ್, ಜೊಯಡಾ ಹಾಗೂ ಜಗಲಬೇಟ್ ವಲಯದ ಸಿಬ್ಬಂದಿಗಳು 
ಖಚಿತ ಮಾಹಿತಿಯ ಮೇರೆಗೆ ಬೆಳಿಗ್ಗೆ ಸುಮಾರು 7.00 ಗಂಟೆಯಿಂದ ಇಳವಾ ಗ್ರಾಮದ ಫಾ . ಸ. ನಂ . 138ರಲ್ಲಿ ಇಳವಾ ಗ್ರಾಮದ ಹತ್ತಿರ 


೩೮೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ಜೊಯಡಾ-ಗಣೇಶಗುಡಿ ರಸ್ತೆಯ ಪಕ್ಕದಲ್ಲಿ ಅರಣ್ಯದ ಪೊದೆಯಲ್ಲಿ ಅವಿತು ಕುಳಿತು ಮಾಹಿತಿ ಇರುವ ವಾಹನಕ್ಕಾಗಿ ಕಾಯುತ್ತಾ ಇರುವಾಗ 
ಬೆಳಿಗ್ಗೆ ಸುಮಾರು 8.00 ಗಂಟೆಗೆ ಗಣೇಶ ಗುಡಿ ಗ್ರಾಮಕ್ಕೆ ಅಭಿಮುಖವಾಗಿ ಬಂದ ಇಂಡಿಕಾ ಕಾರು ಇಳವಾ ಊರಿನ ಹತ್ತಿರ ಕಚ್ಚಾ ರಸ್ತೆಯ 
ಪಕ್ಕದಲ್ಲಿ ನಿಂತಿತು. ಮಾಹಿತಿ ಇರುವ ಕಾರು ಅದಾಗಿದ್ದರಿಂದ ಕಾರನ್ನು ಪರಿಶೀಲಿಸಲು ಸಮೀಪಿಸುತ್ತಿದ್ದಂತೆ ಅದರಲ್ಲಿರುವ ವ್ಯಕ್ತಿ ಕಾಡಿನೊಳಗೆ 
ಓಡಿ ಹೋದನು. ಅವನನ್ನು ಹಿಡಿಯಲು ಸಿಬ್ಬಂದಿ ಜನರು ಪ್ರಯತ್ನಿಸಿದರೂ ಸಹ ಆತ ಕಾಡಿನಲ್ಲಿ ಪರಾರಿಯಾದನು . ಸಿಬ್ಬಂದಿಯವರು ಆತ 
ತಮಗೆ ಪರಿಚಿತನಾದ ವ್ಯಕ್ತಿ ಶ್ರೀ . ಚಾಂದ ಮೌಲಾ ಬಸೀರ ಕುಟ್ಟಿ ಸಾ : ಇಳವಾ ಎಂದು ಗುರುತಿಸಿದರು. ನಂತರ ಸದ್ರಿ ವಾಹನವನ್ನು ಪಂಚರು 
ಹಾಗೂ ಹಾಜರಿದ್ದ ಸಿಬ್ಬಂದಿಯವರ ಸಮಕ್ಷಮ ಪರಿಶೀಲಿಸಿದಾಗ ಅದರಲ್ಲಿ ಜಿಂಕೆ ಕೊಂಬುಗಳು ಹಾಗೂ ಸಾಗವಾನಿ ಕೊರೆದ ನಗಗಳು ಕಂಡು 
ಬಂದವು. ಈ ಮ್ಹಾಲನ್ನು ಸಾಗಿಸಲು ವಾಹನದಲ್ಲಿ ಯಾವುದೇ ಅಧಿಕೃತ ದಾಖಲೆಗಳು ಸಿಗದ ಕಾರಣ ಗುನ್ನೆ ನಂಬರ 3/2009 -10 , ದಿನಾಂಕ: 
07 - 10 - 2009 ರಂತೆ ಶಾಖಾ ವನಪಾಲಕ, ಅಂಬೇಲಿ ಇವರು ಪ್ರಥಮ ಮಾಹಿತಿ ವರದಿ ದಾಖಲಿಸಿ ಪಂಚರ ಸಮಕ್ಷಮ ಪಂಚನಾಮೆಯನ್ನು 
ಮಾಡಿ ಜಿಂಕೆಯ ಕೊಂಬುಗಳು - 7 ಸಿಂಗಲ್ಸ್ ಮತ್ತು ತಲೆ ಬುರುಡೆ ಸಹಿತ 1 ಜೊತೆ ಅಂತೂ 8 ಸಂಖ್ಯೆ ಹಾಗೂ ಸಾಗವಾನಿ ಕೊರೆದ ನಗಗಳು 
10 = 0.090 ಘ. ಮೀ . ಮತ್ತು ಇಂಡಿಕಾ ಕಾರು ವಾಹನ ಸಂಖ್ಯೆ : ಕೆಎ - 30 / ಎ - 2821 ಗಳನ್ನು ಕರ್ನಾಟಕ ಅಧಿನಿಯಮ 1963 ಸೆಕ್ಷನ್ 2 7)( a) ( b) 
I & III, 24 (e), 62, 71A, 80 ಕರ್ನಾಟಕ ಅರಣ್ಯ ನಿಯಮಗಳು 1969 ರೂಲ್ 144 , 165 ವನ್ಯಜೀವಿ ( ಸಂರಕ್ಷಣಾ) ಅಧಿನಿಯಮ 1972 
ಸೆಕ್ಷನ್ 2(16) ( 31 ), 9, 39(b )(d) 49B ( a) I & III , 50(1)( a) (b) (C) & 51 ರನ್ವಯ ಸ್ವತ್ತುಗಳನ್ನು ಜಪ್ತಪಡಿಸಿಕೊಂಡಿದ್ದು ಇರುತ್ತದೆ . ತದನಂತರ 
ವಲಯ ಅರಣ್ಯಾಧಿಕಾರಿ, ಜೋಯಡಾ ಇವರು ದಿನಾಂಕ: 08 - 10 - 2009 ರಂದು ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಮತ್ತು ಸೀಜರ್ 
ರಿಪೋರ್ಟಗಳೊಂದಿಗೆ ಜಪ್ತ ಮಾಲನ್ನು ಮತ್ತು ಗುನ್ನೆಗೆ ಬಳಸಿದ ಮಾರುತಿ ಇಂಡಿಕಾ ಕಾರು ವಾಹನ ಸಂಖ್ಯೆ : ಕೆಎ - 30 / ಎ - 2821 ನೇದನ್ನು ಈ 
ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಇರುತ್ತದೆ. ಈ ನ್ಯಾಯಾಲಯದ ಆದೇಶ ದಿನಾಂಕ: 09 -10 - 2009 ರಂದು ಗುನ್ನೆಯಲ್ಲಿ ಜಪ್ತಪಡಿಸಲಾದ 
ಸಾಗವಾನಿ ಕೊರೆದ ನಗಗಳು 10 = 0.090 ಘ . ಮೀ . ಮತ್ತು ಇಂಡಿಕಾ ಕಾರು ವಾಹನ ಸಂಖ್ಯೆ : ಕೆಎ - 30/ ಎ - 2821ನೇದನ್ನು ಸುರಕ್ಷತೆಗಾಗಿ 
ವಲಯ ಅರಣ್ಯಾಧಿಕಾರಿ , ಕಾರವಾರ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. ಹಾಗೂ ಜಿಂಕೆ ಕೊಂಬುಗಳನ್ನು ತನಿಖೆಯ 
ಪೂರ್ಣಗೊಳ್ಳುವವರೆಗೆ ವಲಯ ಅರಣ್ಯಾಧಿಕಾರಿ, ಜೊಯಡಾ ಇವರ ತಾಬಾದಲ್ಲಿಯೇ ಇರಿಸಿಕೊಳ್ಳಲು ಆದೇಶ ಮಾಡಲಾಯಿತು. 
2 . ಸದರ ಜಪ್ತ ವಾಹನದ ಮಾಲೀಕತ್ವದ ಕುರಿತು ಈ ನ್ಯಾಯಾಲಯದಿಂದ ದಿನಾಂಕ: 17 - 08 - 2013 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಶಿರಸಿ 

ಇವರಿಗೆ ಪತ್ರ ಬರೆಯಲಾಗಿ ದಿನಾಂಕ: 31 - 08 - 2013 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಶಿರಸಿ ಇವರು ವಾಹನದ ಮಾಲೀಕತ್ವದ ಬಗ್ಗೆ 
ನೀಡಲಾದ ವರದಿಯನ್ನು ಅನುಸರಿಸಿ ಸದರ ವಾಹನದ ಮಾಲೀಕರಾದ ಶ್ರೀಮತಿ ಸೀತಾ ಎಂ . ನಾಯ್ಕ W /O : ಮಹಾಬಲೇಶ್ವರ ನಾಯ್ಕ , 
ಸಾ : ಸುಭಾಷ ನಗರ, ದಾಂಡೇಲಿ ಇವರಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 29 - 10 - 2013 ರಂದು ನೋಟೀಸು ಜಾರಿಗೊಳಿಸಿ ಈ 
ನ್ಯಾಯಾಲಯಕ್ಕೆ ನೋಟೀಸು ಮುಟ್ಟಿದ 07 ದಿವಸದೊಳಗಾಗಿ ಅವರ ತರ್ಫೆ ನ್ಯಾಯವಾದಿಗಳ ಮುಖಾಂತರ ಉತ್ತರ ನೀಡಲು ತಿಳಿಸಲಾಗಿತ್ತು. 

ಆದರೆ, ವಾಹನ ಮಾಲೀಕರು ನೋಟೀಸನ್ನು ಸ್ವೀಕರಿಸಿ, ಯಾವುದೇ ಉತ್ತರವನ್ನು ಈ ಪ್ರಾಧಿಕಾರಕ್ಕೆ ನೀಡಿದ್ದು ಇರುವುದಿಲ್ಲ. 
3 . ಈ ಪ್ರಕರಣದ ವಿಚಾರಣೆಯನ್ನು ದಿನಾಂಕ: 17 - 01- 2014 ಮತ್ತು 31- 01 - 2014 ರಂದು ಈ ನ್ಯಾಯಾಲಯದಲ್ಲಿ ಇಟ್ಟುಕೊಳ್ಳಲಾಗಿದ್ದು , ಈ 

ಸಂಬಂಧ ವಾಹನ ಮಾಲೀಕರಾದ ಶ್ರೀಮತಿ ಸೀತಾ ಎಂ . ನಾಯ್ಕ W /O : ಮಹಾಬಲೇಶ್ವರ ನಾಯ್ಕ , ಸಾ : ಸುಭಾಷ ನಗರ , ದಾಂಡೇಲಿ ಇವರಿಗೆ 
ಹಾಜರಾಗಲು ತಿಳಿಸಲಾಗಿ, ಸದರಿಯವರು ಈ ನ್ಯಾಯಾಲಯದಲ್ಲಿ ವಿಚಾರಣೆಯ ಕಾಲಕ್ಕೆ ಅವರಾಗಲಿ ಅವರ ತರ್ಫೆ ನ್ಯಾಯವಾದಿಗಳಾಗಲಿ 

ಹಾಜರಾಗಿದ್ದು ಇರುವುದಿಲ್ಲ. 
4. ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ವಿಚಾರಣೆಗೆ ಹಾಜರಾಗಿರುತ್ತಾರೆ. ಈ ಪ್ರಕರಣದ ಫಿರ್ಯಾದುದಾರರ ಮತ್ತು ಸಾಕ್ಷಿದಾರರ 
ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದು ಇರುತ್ತದೆ. 

ಪಿ . ಡಬ್ಲು -l: ಶ್ರೀ , ಕೇಶವ ಮಾದು ನಾಯ್ಕ , ನಿವೃತ್ತ ವನಪಾಲಕ 
ಪಿ. ಡಬ್ಲು - 2: ಶ್ರೀ . ಚಂದ್ರಕಾಂತ ನಾಗಪ್ಪ ದೇಸಾಯಿ , ಸಾ : ಬಾಪೇಲಿ. 
ನಿಶಾನೆ ಪಿ -I: ಪಂಚನಾಮೆ 
ನಿಶಾನೆ ಪಿ - 2: ಜಸ್ತಪಡಿಸಿದ ವಾಹನದ ಛಾಯಾ ಚಿತ್ರ 
ನಿಶಾನೆ ಪಿ - 3 : ಪ್ರಥಮ ಮಾಹಿತಿ ವರದಿ 
ನಿಶಾನೆ ಪಿ - 4: ಸೀಜರ ರಿಪೋರ್ಟ 

ನಿಶಾನೆ ಪಿ - 5: ವಿಚಾರಣಾ ವರದಿ 
5. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಜಿಂಕೆಯ ಕೊಂಬುಗಳು - 7 ಸಿಂಗಲ್ಸ್ ಮತ್ತು ತಲೆ ಬುರುಡೆ ಸಹಿತ 1 ಜೊತೆ ಅಂತೂ 8 ಸಂಖ್ಯೆ 

ಹಾಗೂ ಸಾಗವಾನಿ ಕೊರೆದ ನಗಗಳು 10 = 0.0೨೦ ಘ. ಮೀ ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ 

ದಾಖಲಾಗಿದೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ತುಂಡುಗಳು ಮತ್ತು ಜಿಂಕೆ ಕೊಂಬುಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಇಂಡಿಕಾ ಕಾರು ವಾಹನ ಸಂಖ್ಯೆ : 

ಕೆಎ - 30 / ಎ - 2821 ಉಪಯೋಗ ಮಾಡಲಾಗಿದೆಯೇ ? 
ಇ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ) - - ಹೌದು 
ಅಂಶ ನಂ . ( ಇ) - - ಹೌದು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೮೧ 


ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 
ವಿಚಾರಣಾ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 

ಅಂಶ ನಂ . ( ಅ ) 
1 . ಪಿಡಬ್ದು - 1 ಇವರು ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುತ್ತಾ ನಾನು 2007 ರಿಂದ 2013ರ ವರೆಗೆ ನಾನು ಅಂಬೇಲಿಯಲ್ಲಿ ಶಾಖಾ ವನಪಾಲಕ 

ಎಂತಾ ಕೆಲಸ ನಿರ್ವಹಿಸಿರುತ್ತೇನೆ. ಪಿ . ಹೆಚ್. ಪೇಲಣ್ಣನವರು ಆ ಕಾಲಕ್ಕೆ ಶಾಖಾ ವನಪಾಲಕ, ಜೊಯ್ಡಾ ಎಂದು, ಜಿ.ಎಸ್‌. ಭಂಡಾರಿ ಇವರು 
ಜಗಲಬೇಟ ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ದಿನಾಂಕ: 07 - 10 - 2009 ರಂದು ನಾನು ಮನೆಯಲ್ಲಿ ಇದ್ದಾಗ ಟಾಟಾ 
ಇಂಡಿಕಾ ಕಾರು ಸಂಖ್ಯೆ: ಕೆಎ30 / ಎ - 2821ರ ಮೇಲೆ ಅರಣ್ಯ ಉತ್ಪನ್ನಗಳನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿದಾರೆ ಎಂಬ ಖಚಿತ ವರ್ತಮಾನ ನನಗೆ 
ಬಂತು. ಕೂಡಲೇ ಈ ವಿಷಯವನ್ನು ನಾನು ನಮ್ಮ ಸಿಬ್ಬಂದಿಗಳಿಗೆ ಹಾಗೂ ಜೊಯಡಾ ವ್ಯಾಪ್ತಿಯಲ್ಲಿ ಬರುವ ಸಿಬ್ಬಂದಿಗಳಿಗೆ ತಿಳಿಸಿರುತ್ತೇನೆ. 
ಹಾಗೂ ಅವರಿಗೆ ಸ್ಥಳಕ್ಕೆ ಬರಲು ಸೂಚಿಸಿರುತ್ತೇನೆ. ನಾನು ಪಂಚರನ್ನು ಕರೆಯುವ ಸಲುವಾಗಿ ಹಿಂದೆ ಉಳಿದು ಇಬ್ಬರು ಪಂಚರಾದ ಮಾರಣ್ಣ 
ವಾಲ್ಮೀಕಿ, ಚಂದ್ರಕಾಂತ ದೇಸಾಯಿ ಕೂಲಿಕಾರ್ಮಿಕರು ಇವರನ್ನು ಕರೆದುಕೊಂಡು ಜೊಯ್ಡಾ ಗಣೇಶಗುಡಿ ಪಿಡಬ್ಲುಡಿ ರಸ್ತೆಯ ಇಳವಾ ಊರಿನ 
ಹತ್ತಿರ ಹೋದೆನು. ಅಲ್ಲಿಯೇ ಪಕ್ಕದಲ್ಲಿರುವ ಅರಣ್ಯದ ಪೊದೆಯಲ್ಲಿ ನಾನು ಪಂಚರು ಹಾಗೂ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅವಿತು 
ಕುಳಿತು ಮಾಹಿತಿ ಇರುವ ವಾಹನಕ್ಕಾಗಿ ಕಾಯುತ್ತಿದ್ದೆವು ಬೆಳಗ್ಗಿನ 8 ಗಂಟೆ ಸುಮಾರಿಗೆ ಮಾಹಿತಿ ಬಂದ ಕಾರು ಗಣೇಶಗುಡಿ ಊರಿಗೆ 
ಮುಖವಾಗಿ ಬಂದು ಕಚ್ಚಾ ರಸ್ತೆಯ ಬದಿಗೆ ನಿಂತಿತು. ನಾವು ವಾಹನದ ಬಗ್ಗೆ ಮಾಹಿತಿ ಇರುವುದರಿಂದ ದೂರದಿಂದಲೇ ಅದನ್ನು 
ಗುರುತಿಸಿದೆವು. ನಾವೆಲ್ಲರೂ ಸೇರಿ ಆ ವಾಹನದ ಬಳಿ ಬಂದಂತೆ ವಾಹನದಲ್ಲಿದ್ದ ನಮಗೆ ಪರಿಚಿತನಾದ ಶ್ರೀ . ಚಾಂದ ಮೌಲಾದ ಬಸೀರ 
ಕುಟ್ಟಿ ಆತನು ಕಾರಿನಿಂದ ಇಳಿದು ಜಂಗಲನಲ್ಲಿ ಓಡತೊಡಗಿದನು. ಅವನನ್ನು ನಾನು ಹಾಗೂ ಸಿಬ್ಬಂದಿಗಳು ಬೆನ್ನಟ್ಟಿದ್ದರು ಆತನು ನಮಗೆ 
ಸಿಗಲಿಲ್ಲ. ನಾವು ಪರತ್ ವಾಹನ ನಿಂತ ಸ್ಥಳಕ್ಕೆ ಬಂದು ವಾಹನವನ್ನು ಪಂಚರ ಸಮಕ್ಷಮ ಪರಿಶೀಲಿಸಲಾಗಿ ಜಿಂಕೆ ಕೊಂಬುಗಳು ಹಾಗೂ 
ಸಾಗವಾನಿ ಕೊರೆದ ನಗಗಳು ಕಂಡು ಬಂದವು ವಾಹನದಲ್ಲಿ ಪಾಸು ವಗೈರೆ ದಾಖಲೆಗಳ ಬಗ್ಗೆ ಪರಿಶೀಲಿಸಲಾಗಿ ಯಾವುದೇ ದಾಖಲೆಗಳು 
ಸಿಗಲಿಲ್ಲ. ಕಾರಣ, ಪಂಚನಾಮೆ ಮಾಡಿ ಕಾರು ಹಾಗೂ 8 ಜಿಂಕೆ ಕೊಂಬುಗಳನ್ನು 10 ಸಾಗವಾನಿ ಕೊರೆದ ನಗಗಳನ್ನು ಜಫ್ತಪಡಿಸಿಕೊಂಡೆವು. 
ನಮ್ಮ ಸಿಬ್ಬಂದಿ ಜೊಯ್ಡಾ ಶಾಖಾ ವನಪಾಲಕರಾದ ಶ್ರೀ . ಪಿ . ಹೆಚ್ , ಪೇಲಣ್ಣನವರ ರವರು ಪಂಚನಾಮೆಯನ್ನು ಬೆಳಗ್ಗಿನ 9 ಗಂಟೆಯಿಂದ 10 
ಘಂಟೆಯವರೆಗೆ ಬರೆದರು. ಅದಕ್ಕೆ ನಾನು ಸಿಬ್ಬಂದಿಗಳು ಹಾಗೂ ಪಂಚರು ಸಹಿ ಹಾಕಿದ್ದೇವೆ. ಪಂಚನಾಮೆಯನ್ನು ಸಾಕ್ಷಿ ನೋಡಿ 
ಗುರುತಿಸಿದ್ದು ಅದನ್ನು ನಿಶಾನೆ ಪಿ -1 ಎಂದು ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - 1ಎ ಎಂದು ಗುರುತಿಸಲಾಯಿತು. ಜಫ್ತಪಡಿಸಿದ ವಾಹನವು ಈಗ 
ಕಾರವಾರ ವಲಯ ಕಚೇರಿ ಆವರಣದಲ್ಲಿದ್ದು ಅದರ ಛಾಯಾ ಚಿತ್ರವನ್ನು ಹಾಜರುಪಡಿಸಿದ್ದು ಅದನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು 
ನಿಶಾನೆ ಪಿ -2 ಎಂದು ಗುರುತಿಸಲಾಯಿತು. ನಂತರ ಬೇರೆ ವಾಹನ ಚಾಲಕನನ್ನು ಕರೆಯಿಸಿ ಸದರ ವಾಹನವನ್ನು ಮಾಲಿನ ಸಮೇತ ಜೊಯಡಾ 
ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ತರಲಾಯಿತು. ಈ ಬಗ್ಗೆ ನಾನು ಸರ್ಕಾರದ ಪರವಾಗಿ ಪ್ರಥಮವರ್ತಮಾನ ವರದಿಯನ್ನು 
ದಾಖಲಿಸಿದ್ದೇನೆ. ಪ್ರಥಮ ವರ್ತಮಾನ ವರದಿಯನ್ನು ನಿಶಾನೆಪಿ - 3 ಎಂದು ಸಾಕ್ಷಿ ಸಹಿಯನ್ನು ನಿಶಾನೆ ಪಿ - 3ಎ ಎಂದು ಗುರುತಿಸಲಾಯಿತು. 
ಜಫ್ತಪಡಿಸಿದ ಮ್ಯಾಲಿನ ಬಗ್ಗೆ ಸ್ವತ್ತುಪಟ್ಟಿಯನ್ನು ನಮೂನೆ 20 ರಲ್ಲಿ ವಲಯ ಅರಣ್ಯಾಧಿಕಾರಿ, ಜೋಯಡಾರವರಿಗೆ ಸಲ್ಲಿಸಿದ್ದು ಅದನ್ನು ಸಾಕ್ಷಿ 
ನೋಡಿ ಗುರುತಿಸಿದ್ದು ಅದನ್ನು ನಿಶಾನೆ ಪಿ -4 ಎಂದು ಗುರುತಿಸಲಾಯಿತು. ಈ ಬಗ್ಗೆ ನಾನು ನನ್ನ ತನಿಖಾ ವರದಿಯನ್ನು ಗುರುತಿಸಿದ್ದು ಅದನ್ನು 
ನಿಶಾನೆ ಪಿ - 5 ಎಂದು ಗುರುತಿಸಲಾಯಿತು. ಮುಂದಿನ ತನಿಖೆಯನ್ನು ವಲಯ ಅರಣ್ಯಾಧಿಕಾರಿ, ಜೊಯಡಾ ಇವರು ಮಾಡಿರುತ್ತಾರೆ . ಕಾರಣ, 
ಸದರ ಕಳ್ಳಸಾಗಾಣಿಕೆಗೆ ಬಳಸಿದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ನಾನು ಮಾನ್ಯ ನ್ಯಾಯಾಲಯಕ್ಕೆ 
ಪ್ರಾರ್ಥಿಸಿಕೊಳ್ಳುತ್ತೇನೆ. 

ಪಾಟಿ ಸವಾಲು: ಅರ್ಜಿದಾರರ ಪರ: ಅರ್ಜಿದಾರರಿಗೆ ಕೂಗಿಸಲಾಯಿತು. ಅರ್ಜಿದಾರರು ಹಾಜರಿರುವುದಿಲ್ಲ ಕಾರಣ ಅವರ ಪರವಾಗಿ ಪಾಟೀ 
ಸವಾಲು ಇಲ್ಲವೆಂದು ಪರಿಗಣಿಸಲಾಯಿತು. 
2 . ಪಿಡಬ್ಲ್ಯು - 2 ಇವರು ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುತ್ತಾ ದಿನಾಂಕ: 07 -10 - 2009 ರಂದು ನಾನು ಮತ್ತು ಮಾರಣ್ಣ ವಾಲ್ಮೀಕಿ ಇವರು ಸೇರಿ 

ಕೂಲಿ ಕೆಲಸಕ್ಕೆ ಹೋಗಿದ್ದೆವು. ಬೆಳಗ್ಗಿನ ಸುಮಾರು 8.30 ಗಂಟೆಗೆ ಪಿಡಬ್ದು - 1 ಇವರು ಪಂಚರಾಗಿ ಬರಲು ನಮ್ಮನ್ನು ಕೇಳಿಕೊಂಡ ಮೇರೆಗೆ ನಾವು 
ಒಪ್ಪಿ ಅವರ ಸಂಗಡ ಇಳವಾ ಊರಿನ ಹತ್ತಿರ ಜೊಯ್ಡಾ ಗಣೇಶಗುಡಿ ರಸ್ತೆಯ ಬಳಿ ಹೋದೆವು. ಅಲ್ಲಿ ಅರಣ್ಯ ಇಲಾಖೆಯ ಉಳಿದ 
ಸಿಬ್ಬಂದಿಗಳು ಇದ್ದರು. ನಾವೆಲ್ಲರೂ ಸೇರಿ ರಸ್ತೆಯ ಪಕ್ಕ ಅರಣ್ಯದ ಪೊದೆಯಲ್ಲಿ ಅಡಗಿಕೊಂಡು ಕುಳಿತೆವು. ನಂತರದಲ್ಲಿ ಗಣೇಶಗುಡಿ ಕಡೆ 
ಹೋಗಲು ಒಂದು ಬಿಳಿ ಬಣ್ಣದ ಕಾರು ಬಂದು ರಸ್ತೆಯ ಪಕ್ಕ ನಿಂತಿತು. ಅದರಲ್ಲಿದ್ದ ವ್ಯಕ್ತಿಯು ಅರಣ್ಯ ಇಲಾಖೆಯವರನ್ನು ನೋಡಿಓಡಿ 
ಹೋಗಿದ್ದಾನೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆತನನ್ನು ಬೆನ್ನಟ್ಟಿದ್ದರೂ ಆತನು ಸಿಗಲಿಲ್ಲ. ನಂತರ ನಮ್ಮ ಸಮಕ್ಷಮ ಕಾರನ್ನು 
ಪರಿಶೀಲಿಸಲಾಗಿ, ಅದರಲ್ಲಿ 8 ಜಿಂಕೆ ಕೊಂಬುಗಳು 10 ಸಾಗವಾನಿ ತುಂಡುಗಳು ಇದ್ದವು. ಸ್ಥಳದಲ್ಲಿ ಈ ಬಗ್ಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು 
ಪಂಚನಾಮೆ ಬರೆದು ನಮ್ಮ ಸಹಿಯನ್ನು ತೆಗೆದುಕೊಂಡಿರುತ್ತಾರೆ. ಸಾಕ್ಷಿಯು ಪಂಚನಾಮೆ ಹಾಗೂ ಸಹಿಯನ್ನು ನೋಡಿ ಗುರುತಿಸಿದ್ದು 
ಪಂಚನಾಮೆ ಈಗಾಗಲೇ ನಿಶಾನೆ ಪಿ -1 ಎಂದು ಗುರುತಿಸಿದ್ದು ಸಾಕ್ಷಿ ಸಹಿಯನ್ನು ನಿಶಾನೆ ಪಿ -1ಬಿ ಎಂದು ಗುರುತಿಸಲಾಯಿತು. ಓಡಿ ಹೋದ 
ಆರೋಪಿತನನ್ನು ಹಾಗೂ ಜಫ್ತಪಡಿಸಿದ ಕಾರು ಹಾಗೂ ಮ್ಹಾಲನ್ನು ನೋಡಿದ್ದಲ್ಲಿ ಗುರುತಿಸುತ್ತೇನೆ. ಸಾಕ್ಷಿ ವಾಹನದ ಫೋಟೋವನ್ನು ನೋಡಿ 
ಗುರುತಿಸಿದ್ದು ಅದನ್ನು ಈಗಾಗಲೇ ನಿಶಾನೆ ಪಿ - 2 ಎಂದು ಗುರುತಿಸಿದೆ. ಜಫ್ತಪಡಿಸಿದ ವಾಹನವು ಬಿಳಿ ಬಣ್ಣದ ಇಂಡಿಕಾ ಕಾರು ಆಗಿದ್ದು ಅದರ 

ಸಂಖ್ಯೆ : ಕೆಎ - 30 / ಎ - 2821 ಆಗಿರುತ್ತದೆ. 
ಪಾಟಿ ಸವಾಲು: ಅರ್ಜಿದಾರರ ಪರ : ಅರ್ಜಿದಾರರಿಗೆ ಕೂಗಿಸಲಾಯಿತು. ಅರ್ಜಿದಾರರು ಹಾಜರಿರುವುದಿಲ್ಲ ಕಾರಣ ಅವರ ಪರವಾಗಿ ಪಾಟಿ ಸವಾಲು 
ಇಲ್ಲವೆಂದು ಪರಿಗಣಿಸಲಾಯಿತು. 

ಅನಧಿಕೃತವಾಗಿ ಸಾಗಿಸಿದ ಸಾಗವಾನಿ ತುಂಡುಗಳು ಮತ್ತು ಜಿಂಕೆ ಕೊಂಬುಗಳು ಪಾಸ್ / ಫರ್ಮಿಟ್ ಇದ್ದ ಬಗ್ಗೆ ದಾಖಲಾತಿ ಪರಿಶೀಲಿಸಲಾಗಿ 
ಅದರಲ್ಲಿ ಯಾವದೇ ಅಧಿಕೃತ ದಾಖಲೆ ಪಾಸ್ / ಫರ್ಮಿಟ್ ಇದ್ದದ್ದು ಕಂಡು ಬಂದಿರುವದಿಲ್ಲ. ಈ ಕುರಿತು ಪಾಸ್ / ಫರ್ಮಿಟ್ ಇಲ್ಲದೇ ಸಾಗ 


೩೮೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ತುಂಡುಗಳು ಹಾಗೂ ಜಿಂಕೆ ಕೊಂಬುಗಳು ಸದರ ವಾಹನದ ಮೂಲಕ ಅನಧಿಕೃತವಾಗಿ ಕಳ್ಳತನದಿಂದ ಸಾಗಿಸಲು ಪ್ರಯತ್ನಿಸಿದ್ದು ಕಂಡು 
ಬಂದಿರುತ್ತದೆ. ಯಾವುದೇ ಅರಣ್ಯ ಉತ್ಪನ್ನಗಳನ್ನು ಅಧಿಕೃತ ಪಾಸ್ / ಫರ್ಮಿಟ್ ಅಥವಾ ಅದಕ್ಕೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳಿಲ್ಲದೇ 
ಸಾಗಿಸುವುದು ಕಾನೂನು ರೀತ್ಯಾ ಅಪರಾಧವಾಗಿರುತ್ತದೆ. ಈ ಬಗ್ಗೆ ಪ್ರಥಮ ಮಾಹಿತಿ ವರದಿ ( ನಿ. ಪಿ - 3) ಪಂಚನಾಮೆ ( ನಿ. ಪಿ - 1) ಸಾಕ್ಷಿದಾರರ 
( ಪಿಡಬ್ದು - 1 ರಿಂದ 2ರವರೆಗೆ) ಹೇಳಿಕೆ ಇವೆಲ್ಲವುಗಳನ್ನು ಗಮನಿಸಿ ಪರಿಶೀಲಿಸಲಾಗಿ ಸದರ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತಾದ ಸಾಗ ಕೊರೆದ 
ನಗಗಳು 10 = 0.090 ಘ. ಮೀ . ಮತ್ತು ಜಿಂಕೆ ಕೊಂಬುಗಳು 7 ಸಿಂಗಲ್ಸ್ ಮತ್ತು ತಲೆ ಬುರುಡೆ ಸಹಿತ 1 ಜೊತೆ ಅಂತೂ 8 ಸಂಖ್ಯೆ ಅಧಿಕೃತ 
ಪಾಸ್/ ಫರ್ಮಿಟ್ ಇಲ್ಲದೇ ಸಾಗಿಸುತ್ತಿದ್ದ ಬಗ್ಗೆ ದೃಢಪಟ್ಟಿದೆ. ಹಾಗೂ ಅಪಾದಿತ/ ಅರ್ಜಿದಾರರ ಮೇಲೆ ಗುನ್ನೆ ದಾಖಲಾದ ಬಗ್ಗೆ 
ಸಾಬೀತಾಗಿರುತ್ತದೆ. 
ಅಂಶ ನಂ . ( ಆ ) 

- ಇಂಡಿಕಾ ಕಾರು ವಾಹನ ಸಂಖ್ಯೆ: ಕೆಎ - 30 / ಎ - 2821 ನೇದರಲ್ಲಿ ದಿನಾಂಕ: 07 -10 - 2009 ರಂದು ಬೆಳಿಗ್ಗೆ 8.00 ಗಂಟೆಗೆ ಗಣೇಶ 
ಗುಡಿ ಗ್ರಾಮಕ್ಕೆ ಅಭಿಮುಖವಾಗಿ ಬಂದ ಇಂಡಿಕಾ ಕಾರು ಇಳವಾ ಊರಿನ ಹತ್ತಿರ ಕಚ್ಚಾ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದು ಮಾಹಿತಿ ಇರುವ ಕಾರು 
ಅದಾದ್ದರಿಂದ ಕಾರನ್ನು ಪರಿಶೀಲಿಸಲು ಸಮೀಪಿಸುತ್ತಿದ್ದಂತೆ ಅದರಲ್ಲಿರುವ ವ್ಯಕ್ತಿ ಕಾಡಿನೊಳಗೆ ಓಡಿ ಹೋದನು. ಅವನನ್ನು ಹಿಡಿಯಲು ಸಿಬ್ಬಂದಿ 
ಜನರು ಪ್ರಯತ್ನಿಸಿದರೂ ಸಹ ಆತ ಕಾಡಿನಲ್ಲಿ ಪರಾರಿಯಾದನು. ಸಿಬ್ಬಂದಿಯವರು ಆತ ತಮಗೆ ಪರಿಚಿತನಾದ ವ್ಯಕ್ತಿ ಶ್ರೀ . ಚಾಂದ ಮೌಲಾ 
ಬಸೀರ ಕುಟ್ಟಿ ಸಾ : ಇಳವಾ ಎಂದು ಗುರುತಿಸಿದರು. ನಂತರ ಸದ್ರಿ ವಾಹನವನ್ನು ಪಂಚರು ಹಾಗೂ ಹಾಜರಿದ್ದ ಸಿಬ್ಬಂದಿಯವರ ಸಮಕ್ಷಮ 
ಪರಿಶೀಲಿಸಿದಾಗ ಅದರಲ್ಲಿ ಜಿಂಕೆಕೊಂಬುಗಳು ಹಾಗೂ ಸಾಗವಾನಿ ಕೊರೆದ ನಗಗಳು ಕಂಡು ಬಂದಿರುವುದರಿಂದ ಸದರ ವಾಹನವನ್ನು 
ಗುನ್ನೆಯಲ್ಲಿ ಬಳಸಿದ ಬಗ್ಗೆ ಅದನ್ನು ( ನಿಶಾನೆ ಪಿ - 1 ರಿಂದ ಪಿ - 4) ದಾಖಲಾಗಿದೆ. ಇದೂ ಅಲ್ಲದೇ ಸರ್ಕಾರಿ ಪರ ಸಾಕ್ಷಿ 
ಪಿಡಬ್ದು -1 ಮತ್ತು ಪಿಡಬ್ಲು - 2 ಇವರು ನೀಡಿದ ಹೇಳಿಕೆಯೂ ಕೂಡ ಸದರ ಇಂಡಿಕಾ ವಾಹನ ಸಾಗ ತುಂಡುಗಳು ಮತ್ತು ಜಿಂಕೆ ಕೊಂಬುಗಳನ್ನು 
ಕಳ್ಳ ಸಾಗಾಣಿಕೆಯ ಅರಣ್ಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು ಖಚಿತಪಡಿಸುತ್ತದೆ. 
ಅಂಶ ನಂ . ( ) 

ದಿನಾಂಕ: 08 - 10 - 2009 ರಂದು ವಲಯ ಅರಣ್ಯಾಧಿಕಾರಿ, ಜೋಯಡಾ ಇವರು ಈ ನ್ಯಾಯಾಲಯದ ಎದುರು ಹಾಜರುಪಡಿಸಿದ 
ವರದಿ ಹಾಗೂ ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ :3/2009 - 10, ದಿನಾಂಕ: 07 - 10 - 2009, ಪಂಚನಾಮೆ ಮತ್ತು 
ಸೀಜರ್ ರಿಪೋರ್ಟ ( ಪಿ -1, ಪಿ - 3 ಮತ್ತು ಪಿ - 4 ) ಇವುಗಳನ್ನೆಲ್ಲ ಪರಿಶೀಲಿಸಲಾಗಿ, ಇಂಡಿಕಾ ಕಾರು ವಾಹನ ಸಂಖ್ಯೆ: ಕೆಎ - 30 / ಎ - 2821 
ನೇದರಲ್ಲಿ ಅನಧಿಕೃತವಾಗಿ ಯಾವುದೇ ಪಾಸ್ /ಫರ್ಮಿಟ್ ಅಥವಾ ತತ್ಸಂಬಂಧ ಯಾವುದೇ ಅಧಿಕೃತ ದಾಖಲೆ ಇಲ್ಲದೇ ಕಳ್ಳಸಾಗಾಣಿಕೆ 
ಮಾಡುವಾಗ ಜಫ್ತಪಡಿಸಿಕೊಂಡಿರುವದು ಖಚಿತವಾಗಿರುತ್ತದೆ. 

ಈ ಪ್ರಕರಣದ ವಾಹನ ಮಾಲೀಕರಾದ ಶ್ರೀಮತಿ ಸೀತಾ ಎಂ . ನಾಯ್ಕ W /O : ಮಹಾಬಲೇಶ್ವರ ನಾಯ್ಕ , ಸಾ : ಸುಭಾಷ ನಗರ, ದಾಂಡೇಲಿ 
ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ: 29 -10 - 2013 , 04 - 01- 2014 ಮತ್ತು 08 - 01 - 2014 ರಂದು ನೋಟಿಸು ಜಾರಿಗೊಳಿಸಿದ್ದಾಗ್ಯೂ ಈ 
ನ್ಯಾಯಾಲಯಕ್ಕೆ ಅವರಾಗಲಿ ಅಥವಾ ಅವರ ತರ್ಫೆ ವಕೀಲರಾಗಲಿ ಹಾಜರಾಗಿದ್ದು ಇರುವುದಿಲ್ಲ. ಹಾಗೆಯೇ , ಯಾವುದೇ ಲಿಖಿತ ಉತ್ತರ ಕೂಡ 
ನೀಡಿದ್ದು ಇರುವುದಿಲ್ಲ. ಆದ್ದರಿಂದ ವಲಯ ಅರಣ್ಯಾಧಿಕಾರಿ , ಜೋಯಡಾ ಇವರ ಪ್ರಥಮ ಮಾಹಿತಿ ವರದಿ , ಪಂಚನಾಮೆ , ಸೀಜರ್ ರಿಪೋರ್ಟ, 
ವಿಚಾರಣಾ ವರದಿ ಹಾಗೂ ಸಾಕ್ಷಿ ಹೇಳಿಕೆಯನ್ನು ಪರಿಶೀಲಿಸಲಾಗಿ ಇಂಡಿಕಾ ಕಾರು ವಾಹನ ಸಂಖ್ಯೆ: ಕೆಎ - 30/ ಎ - 2821 ಸದರ ಗುನ್ನೆಯಲ್ಲಿ 
ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವುದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71ಎ ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂಬ ಅಂಶವು 
ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ.ಹೀರಾಲಾಲ್, ಭಾ . ಅ. ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ, ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಇಂಡಿಕಾ ಕಾರು ವಾಹನ ಸಂಖ್ಯೆ : ಕೆಎ - 30 / ಎ - 2821 
ಮತ್ತು ಅದರಲ್ಲಿದ್ದ ಸಾಗ ಕೊರೆದ ನಗಗಳು 10 = 0.090 ಘ. ಮೀ . ಮತ್ತು ಜಿಂಕೆ ಕೊಂಬುಗಳು 7 ಸಿಂಗಲ್ಸ್ ಮತ್ತು ತಲೆ ಬುರುಡೆ ಸಹಿತ 1 ಜೊತೆ ಅಂತೂ 
8 ಸಂಖ್ಯೆ ಮ್ಹಾಲನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ 

KA- 30 / A -2821 
2) ಇಂಜಿನ್ ನಂಬರ 

475IDI02GWZP 73365 
3) ಚಾಸಿ ನಂಬರ 

600132GWZP75918 
4) ವಾಹನದ ಮಾದರಿ 

ಇಂಡಿಕಾ ಕಾರು ( ನಾಲ್ಕು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ: 27 - 06 - 2014 ರಂದು ಈ ನ್ಯಾಯಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಶ 

ಟಿ. ಹೀರಾಲಾಲ್ , ಭಾ. ಅ. ಸೇ . 

ಅಧಿಕಾರಿಯುತ ಅಧಿಕಾರಿ ಹಾಗೂ 
PR . 641 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
SC , 05 

ಕಾರವಾರ ವಿಭಾಗ, ಕಾರವಾರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

೩೮೮೩ 
ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಕಾರವಾರ ವಿಭಾಗ, 

ಕಾರವಾರ ಇವರ ನ್ಯಾಯಾಲಯ 

ಕ್ರ. ಸಂ: ಬಿ1 /ಎಫ್ಓ ಸಿ/ ವಿವ -5/ 2011 -12, ಕಾರವಾರ, ದಿನಾಂಕ: 01 -08 -2014 . 
ಫಿರ್ಯಾದುದಾರರು : ವಲಯ ಅರಣ್ಯಾಧಿಕಾರಿ, 

ಅಂಕೋಲಾ 

ವಿರುದ್ದ 
ಅರ್ಜಿದಾರರು : ಶ್ರೀ . ರವಿ. ಆರ್. ಪಂಡಿತ 

S /O : ರಾಮಾ ಪಂಡಿತ 
ಪೋಸ್ಟ್: ಹೆಗಡೆ, 

ತಾಲೂಕು: ಕುಮಟಾ. 
ಪ್ರಸ್ತಾವನೆ : 
1. ದಿನಾಂಕ: 19 - 12 - 2017 ರಂದು ರಾತ್ರಿ ಶಿರೂರು ಶಾಖೆಯ ಸಿಬ್ಬಂದಿಗಳು ಇಲಾಖಾ ವಾಹನದಲ್ಲಿ ರಾತ್ರಿ ಗಸ್ತು ತಿರುಗುತ್ತಿದ್ದಾಗ ಸುಮಾರು 10 .30 

ಘಂಟೆಗೆ ಯಾರೋ ಒಬ್ಬರು ದ್ವಿಚಕ್ರ ವಾಹನದ ಮೇಲೆ ವಾಸರಕುದ್ರಿಗೆ ರಸ್ತೆ ಕಡೆಯಿಂದ ಕೋಡ್ಕಣಿ ಬದಿಗೆ ಕಟ್ಟಿಗೆ ತುಂಡು ಹೇರಿಕೊಂಡು 
ಬರುತ್ತಿದ್ದು ಇಲಾಖಾ ವಾಹನ ಕಂಡು ತನ್ನ ವಾಹನ ಮತ್ತು ಕಟ್ಟಿಗೆಯನ್ನು ಅಲ್ಲಿಯೇ ಬಿಟ್ಟು ಓಡಲಾರಂಭಿಸಿದಾಗ ಸಿಬ್ಬಂದಿಗಳು ಆತನು 
ಅನಧಿಕೃತ ಚಟುವಟಿಕೆಯಲ್ಲಿ ಭಾಗಿಯಾಗಿರುವನೆಂದು ಸಂದೇಹ ಬಂದು ಆತನನ್ನು ಬೆನ್ನಟ್ಟಿ ಹೋಗಿದ್ದು ಕತ್ತಲಿರುವುದರಿಂದ ಹಾಗೂ ಕುರುಚಲು 
ಗಿಡಗಳು ಆವರಿಸಿರುವುದರಿಂದ ಆತನು ಸಿಗದೇ ತಲೆ ಮರೆಸಿಕೊಂಡಿರುತ್ತಾನೆ. ಹಾಗೂ ಆತನು ಯಾರೆಂದು ಗುರುತಿಸಲು ಸಾಧ್ಯವಾಗಿರುವುದಿಲ್ಲ. 
ನಂತರ ಸಿಬ್ಬಂದಿಗಳು ಆತನು ನಿಲ್ಲಿಸಿದ ವಾಹನವನ್ನು ಪರಿಶೀಲಿಸಿದಾಗ ಅದರಲ್ಲಿ ಯಾವುದೇ ಅಧಿಕೃತ ಇಲಾಖಾ ಛಪ್ಪಾ ಗುರುತಿಲ್ಲದ ಒಂದು 
ಸಾಗ ನಗ 0.046 ಘ . ಮೀ . ಇದ್ದು ಈಗಾಗಲೇ ಓಡಿ ಹೋದ ಆಸಾಮಿ ಅದನ್ನು ಅನಧಿಕೃತವಾಗಿ ಸಾಗಾಣಿಕೆ ಮಾಡುತ್ತಿದ್ದದನ್ನು 
ಖಚಿತಪಡಿಸಿಕೊಂಡು ಬೀಟ ಅರಣ್ಯ ರಕ್ಷ ಶಿರೂರುರವರು ತಮ್ಮ ಪ್ರಥಮ ವರ್ತಮಾನ ವರದಿ ಸಂಖ್ಯೆ: 4/2011 - 12 , ದಿನಾಂಕ: 19 -12 - 2011 
ರಂತೆ ಗುನ್ನೆ ದಾಖಲಿಸಿ ವಾಹನ ಮತ್ತು ಸಾಗ ನಗವನ್ನು ಜಪ್ತಪಡಿಸಿ ವಲಯ ಕಚೇರಿ ಆವರಣಕ್ಕೆ ತಂದು ಹಾಜರುಪಡಿಸಿದ್ದು ಇರುತ್ತದೆ. 
ತದನಂತರ , ಸದರ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿದ ಆರೋಪಿಯ ಬಗ್ಗೆ ಶೋಧನೆ ನಡೆಸಲಾಗಿ ಆತನ ಬಗ್ಗೆ ಯಾವು ಸುಳಿವು ವ 
ಸಾಕ್ಷಾಧಾರಗಳು ಇಲ್ಲದೇ ಇರುವುದರಿಂದ ಆತನ ಪತ್ತೆಯಾಗಿರುವುದಿಲ್ಲ . ಸದರ ಪ್ರಕರಣದಲ್ಲಿ ವಾಹನವನ್ನು ಅಕ್ರಮ ಅರಣ್ಯ ಉತ್ಪನ್ನ 
ಸಾಗಾಣಿಕೆಯಲ್ಲಿ ಬಳಸಿದ್ದು ಸದರ ಕೃತ್ಯವು ಕರ್ನಾಟಕ ಅರಣ್ಯ ಕಾಯಿದೆ 1963 ರ ಸೆಕ್ಷನ್ 24 ( e) 0), 62 , 71A, 80 ಮತ್ತು ಕರ್ನಾಟಕ ಅರಣ್ಯ 
ನಿಯಮ 1969 ರ ನಿಯಮ 144 ರ ಉಲ್ಲಂಘನೆಯಾಗಿದ್ದು ನಿಯಮ 165 ರಡಿ ಶಿಕ್ಷಾರ್ಹ ಅಪರಾಧವಾಗಿರುವ ಬಗ್ಗೆ ಗುನ್ನೆ ದಾಖಲಿಸಿ 
ಸ್ವತ್ತುಗಳನ್ನು ಜಪ್ತಪಡಿಸಿಕೊಂಡಿದ್ದು ಇರುತ್ತದೆ. ತದನಂತರ ವಲಯ ಅರಣ್ಯಾಧಿಕಾರಿ, ಅಂಕೋಲಾ ಇವರು ದಿನಾಂಕ: 20-12 -2011 ರಂದು 
ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಮತ್ತು ಸೀಜರ್ ರಿಪೋರ್ಟಗಳೊಂದಿಗೆ ಜಪ್ತ ಮ್ಯಾಲನ್ನು ಮತ್ತು ಗುನ್ನೆಗೆ ಬಳಸಿದ ಸುಝುಕಿ ಸುಮರೈ 
ದ್ವಿಚಕ್ರವಾಹನ ಸಂಖ್ಯೆ: ಕೆಎ - 25 /ಎಲ್ -577 ನೇದನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಇರುತ್ತದೆ. ಈ ನ್ಯಾಯಾಲಯದ ಆದೇಶ 
ದಿನಾಂಕ: 24 -12 - 2011 ರಂದು ಗುನ್ನೆಯಲ್ಲಿ ಜಫ್ತಪಡಿಸಲಾದ ಸಾಗವಾನಿ ನಗ = 0.046 ಘ. ಮೀ . ಮತ್ತು ಸುಝುಕಿ ಸುಮರೈ ದ್ವಿಚಕ್ರವಾಹನ 
ಸಂಖ್ಯೆ: ಕೆಎ - 25 / ಎಲ್ - 577ನೇದನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಅಂಕೋಲಾ ಇವರ ತಾಬಾದಲ್ಲಿ ವಹಿಸಿಕೊಡಲು ಆದೇಶ 

ಮಾಡಲಾಯಿತು. 
2. ಸದರ ಜಪ್ತ ವಾಹನದ ಮಾಲೀಕತ್ವದ ಕುರಿತು ಈ ನ್ಯಾಯಾಲಯದಿಂದ ದಿನಾಂಕ: 29 - 02 - 2012 , 28 - 03 - 2012 , 25 - 07 -2012, 

01- 09 - 2012 ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಧಾರವಾಡ ಇವರಿಗೆ ಪತ್ರ ಬರೆಯಲಾಗಿ ದಿನಾಂಕ: 29 - 06 - 2013 ರಂದು ಸಹಾಯಕ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ , ಧಾರವಾಡ ಇವರು ವಾಹನದ ಮಾಲೀಕತ್ವದ ಬಗ್ಗೆ ನೀಡಲಾದ ವರದಿಯನ್ನು ಅನುಸರಿಸಿ , ಸದರ ವಾಹನದ 
ಮಾಲೀಕರಾದ ಶ್ರೀ . ರವಿ. ಆರ್. ಪಂಡಿತ S/O : ರಾಮಾ ಪಂಡಿತ, ಸಾ : ಹೆಗಡೆ, ಕುಮಟಾ ಇವರಿಗೆ ಈ ನ್ಯಾಯಾಲಯದಿಂದ ದಿನಾಂಕ: 
23.06.2014 ರಂದು ನೋಟೀಸು ಜಾರಿಗೊಳಿಸಿ ಈ ನ್ಯಾಯಾಲಯಕ್ಕೆ ನೋಟೀಸು ಮುಟ್ಟಿದ 07 ದಿವಸದೊಳಗಾಗಿ ಅವರ ತರ್ಫೆ 
ನ್ಯಾಯವಾದಿಗಳ ಮುಖಾಂತರ ಉತ್ತರ ನೀಡಲು ತಿಳಿಸಲಾಗಿತ್ತು. ಆದರೆ, ವಾಹನ ಮಾಲೀಕರು ನೋಟೀಸನ್ನು ಸ್ವೀಕರಿಸಿ, ಯಾವುದೇ 

ಉತ್ತರವನ್ನು ಈ ಪ್ರಾಧಿಕಾರಕ್ಕೆ ನೀಡಿದ್ದು ಇರುವುದಿಲ್ಲ . 
3. ಈ ಪ್ರಕರಣದ ವಿಚಾರಣೆಯನ್ನು ದಿನಾಂಕ: 04 - 07 - 2014 ಮತ್ತು 25 - 07 - 2014 ರಂದು ಈ ನ್ಯಾಯಾಲಯದಲ್ಲಿ ಇಟ್ಟುಕೊಳ್ಳಲಾಗಿದ್ದು, ಈ 

ಸಂಬಂಧ ವಾಹನ ಮಾಲೀಕರಾದ ಶ್ರೀ . ರವಿ . ಆರ್. ಪಂಡಿತ S /O : ರಾಮಾ ಪಂಡಿತ, ಸಾ : ಹೆಗಡೆ, ಕುಮಟಾ ಇವರಿಗೆ ಹಾಜರಾಗಲು 
ತಿಳಿಸಲಾಗಿ, ಸದರಿಯವರು ಈ ನ್ಯಾಯಾಲಯದಲ್ಲಿ ವಿಚಾರಣೆಯ ಕಾಲಕ್ಕೆ ಅವರಾಗಲಿ ಅವರ ತರ್ಫೆ ನ್ಯಾಯವಾದಿಗಳಾಗಲಿ ಹಾಜರಾಗಿದ್ದು 

ಇರುವುದಿಲ್ಲ . 
4 , ಸಹಾಯಕ ಅಭಿಯೋಗ ನಿರ್ದೇಶಕರು ಈ ಪ್ರಕರಣದ ವಿಚಾರಣೆಗೆ ಹಾಜರಾಗಿರುತ್ತಾರೆ . ಈ ಪ್ರಕರಣದ ಫಿರ್ಯಾದುದಾರರ ಮತ್ತು ಸಾಕ್ಷಿದಾರರ 
ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದು ಇರುತ್ತದೆ. 

ಪಿ. ಡಬ್ಲು - l: ಶ್ರೀ ಹಜರತ್ ಸಾಬ ಗೌಸ್ ಖಾನ್, ಅರಣ್ಯ ರಕ್ಷಕ ಶಿರೂರು ಬೀಟು 
ಪಿ. ಡಬ್ಲು - 2: ಶ್ರೀ . ನಾಗರಾಜ ಕುಸ್ಥಪ್ಪ ನಾಯ್ಕ , ಉಪ ವಲಯ ಅರಣ್ಯಾಧಿಕಾರಿ , ಶಿರೂರು. 
ಪಿ. ಡಬ್ಲು -3: ಶ್ರೀ . ವೆಂಕಟಪ್ಪ ಬುಕ್ಕಪ್ಪ ಬೋವಿ, ಅರಣ್ಯ ರಕ್ಷಕ , ಮಂಜಗುಣಿ, ಬೀಟು 
ನಿಶಾನೆ ಪಿ - I: ಪಂಚನಾಮೆ 
ನಿಶಾನೆ ಪಿ - 2: ಜಫ್ತಪಡಿಸಿದ ವಾಹನದ ಛಾಯಾ ಚಿತ್ರ 


೩೮೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ತು - 4 : 


ನಿಶಾನೆ ಪಿ - 3: ಸೀಜರ್ ರಿಪೋರ್ಟ 
ನಿಶಾನೆ ಪಿ - 4 : ಪ್ರಥಮ ಮಾಹಿತಿ ವರದಿ 

ನಿಶಾನೆ ಪಿ -5 : ವಿಚಾರಣಾ ವರದಿ 
5. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ . 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ವತ್ತುಗಳಾದ ಸಾಗವಾನಿ ಕೊರೆದ ನಗ l= 0.046 ಘ. ಮೀ . ಅಧಿಕೃತ ಪಾಸ್ ಯಾ ಪರ್ಮಿಟ್ ಇಲ್ಲದೆ 

ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ ? 
ಆ) ಈ ಮೇಲೆ ನಮೂದಿಸಿದ ಸಾಗ ತುಂಡು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಸುಝುಕಿ ಸಮುರೈ ದ್ವಿಚಕ್ರ ವಾಹನ ಸಂಖ್ಯೆ: ಕೆಎ - 25/ಎಲ್ -577 

ಉಪಯೋಗ ಮಾಡಲಾಗಿದೆಯೇ ? 
ಇ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ . ( ಅ) - - ಹೌದು 
ಅಂಶ ನಂ . ( ಆ ) - - ಹೌದು 

ಅಂಶ ನಂ . ( ಇ) - - ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 
ವಿಚಾರಣಾ ಕಾಲಕ್ಕೆ ನೀಡಲಾದ ಹೇಳಿಕೆಗಳು : 
ಅಂಶ ನಂ . ( ಅ) 

ಪಿಡಬ್ಲ್ಯು - 1 2007ನೇ ಸಾಲಿನಿಂದ ನಾನು ಅಂಕೋಲಾ ವಲಯದ ಶಿರೂರು ಬೀಟಿನಲ್ಲಿ ಬೀಟ್ ಗಾರ್ಡ ಎಂತಾ ಕೆಲಸ ಮಾಡುತ್ತಿದ್ದೇನೆ. ಈ 
ಪ್ರಕರಣ ದಾಖಲಾಗುವ ಕಾಲಕ್ಕೆ ಶಿರೂರು ವನಪಾಲಕನಾಗಿ ನಾಗರಾಜ ಕೆ. ನಾಯ್ಕ , ಬೆಳಸೆ ಅರಣ್ಯ ರಕ್ಷಕರಾಗಿ ನವೀನ ಎಂ . ಶೆಟ್ಟಿ ಮತ್ತು ಅರಣ್ಯ ರಕ್ಷಕ 
ಮಂಜಗುಣಿ ಎಂದು ವೆಂಕಟಪ್ಪ ಬೊಯಿನ್ ಕೆಲಸ ಮಾಡುತ್ತಿದ್ದರು. ದಿನಾಂಕ : 19 - 02 - 2011 ರಂದು ರಾತ್ರಿ ಈ ಮೇಲೆ ಹೇಳಿದ ನಾವು ನಮ್ಮ ಇಲಾಖಾ 
ವಾಹನ ಸಂಖ್ಯೆ: ಕೆಎ -30 / ಜಿ- 429 ರ ಮೇಲಾಗಿ ಗಸ್ತು ಕರ್ತವ್ಯಕ್ಕೆ ಅಂಕೋಲಾ ವಲಯ ಕಚೇರಿಯಿಂದ ಹೊರಟಿದ್ದೇವೆ. ಗಸ್ತು ತಿರುಗುತ್ತಾ ಕೋಡ್ಕಣಿ ಕಡೆ 
ಹೋಗಬೇಕಾದರೆ ಕೋಡ್ಕಣಿ ಗ್ರಾಮದಲ್ಲಿ ವಾಸರಕುದ್ರಿಗೆ ರಸ್ತೆ ಕಡೆಯಿಂದ ಕೋಡ್ಕಣಿ ಬದಿಗೆ ಒಂದು ವಾಹನ ಬರುವುದು ದೂರದಿಂದ ಕಂಡುಬಂದಿತು. 
ಸದರಿ ವಾಹನದ ಚಾಲಕನು ನಮ್ಮ ವಾಹನ ಬರುವುದು ನೋಡಿಕೊಂಡು ತನ್ನ ವಾಹನವನ್ನು ನಿಲ್ಲಿಸಿ ಓಡಿ ಹೋಗಿರುತ್ತಾನೆ. ನಂತರ ನಾವು ನಮ್ಮ 
ವಾಹನವನ್ನು ನಿಲ್ಲಿಸಿ ಆತನನ್ನು ಹಿಡಿಯಲು ಪ್ರಯತ್ನಪಟ್ಟೆವು ಆದರೆ ಆತನು ನಮಗೆ ಸಿಗಲಿಲ್ಲ . ನಂತರ ನಾವು ಆತ ವಾಹನ ಬಿಟ್ಟು ಹೋದ ಸ್ಥಳಕ್ಕೆ ಬಂದು 
ನೋಡಲಾಗಿ, ಅಲ್ಲಿ ಒಂದು ಸಾಗವಾನಿ ಕಟ್ಟಿಗೆ ತುಂಡು ಬಿದ್ದಿತ್ತು. ಸದರಿ ಸಾಗವಾನಿ ತುಂಡಿಗೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಕಾರಣ , 
ಆತನು ಈ ದ್ವಿ ಚಕ್ರ ವಾಹನದ ಮೇಲೆ ಅನಧಿಕೃತವಾಗಿ ಸಾಗ ಕಟ್ಟಿಗೆಯನ್ನು ಸಾಗಾಟ ಮಾಡುತ್ತಿದ ಬಗ್ಗೆ ಖಾತ್ರಿಯಾಯಿತು. ವಾಹನ ಪರಿಶೀಲಿಸಿ 
ನೋಡಲಾಗಿ ವಾಹನದ ಸಂಖ್ಯೆ : ಕೆಎ - 25 /ಎಲ್ - 577 ಆಗಿದ್ದು ಅದು ಸುಝುಕಿ ಸಮು ದ್ವಿಚಕ್ರ ವಾಹನ ವಾಗಿತ್ತು. ಕಾರಣ ಸ್ಥಳದಲ್ಲಿ ಒಂದು ಪಂಚನಾಮೆ 
ತಯಾರಿಸಿ, ಸದ್ರಿ ವಾಹನವನ್ನು ಹಾಗೂ ಸಾಗ ತುಂಡನ್ನು ಜಪ್ತಪಡಿಸಿಕೊಂಡೆವು. ಅರಣ್ಯ ಪ್ರದೇಶವಾದ್ದರಿಂದ ಹಾಗೂ ರಾತ್ರಿ ಸಮಯವಾದ್ದರಿಂದ 
ಸಾರ್ವಜನಿಕರು ಸ್ಥಳದಲ್ಲಿ ಯಾರು ಇರಲಿಲ್ಲ. ಕಾರಣ ಅರಣ್ಯ ರಕ್ಷಕರಾದ ನವೀನ ಹಾಗೂ ವೆಂಕಟಪ್ಪ ಇವರನ್ನು ಪಂಚರನ್ನಾಗಿ ಮಾಡಿ ಪಂಚನಾಮೆ 
ತಯಾರಿಸಿದ್ದು ನಾನೇ ಪಂಚನಾಮೆ ಬರೆದಿದ್ದೇನೆ. ಪಂಚನಾಮೆ ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ -1 ಎಂದು ಸಾಕ್ಷಿ ಸಹಿಯನ್ನು ನಿ . ಪಿ - 1ಎ ಎಂದು 
ಗುರುತಿಸಲಾಯಿತು. ನಾವು ಜಫ್ತಪಡಿಸಿಕೊಂಡ ವಾಹನ ಹಾಗೂ ಸಾಗ ತುಂಡುಗಳನ್ನು ನೋಡಿದರೆ ಗುರುತಿಸುತ್ತೇನೆ. ಸದರಿ ವಾಹನ ಈಗ ಅಂಕೋಲಾ 
ವಲಯ ಕಚೇರಿಯಲ್ಲಿದ್ದು ಅದರ ಫೋಟೊವನ್ನು ಹಾಜರುಪಡಿಸಿದ್ದು ಅದನ್ನು ಸಾಕಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ - 2 ಮತ್ತು 3 ಎಂದು 
ಗುರುತಿಸಲಾಯಿತು. ನಂತರ ಜಫ್ತಪಡಿಸಿಕೊಂಡ ಮ್ಹಾಲು ಹಾಗೂ ವಾಹನ ಮತ್ತು ಪಂಚನಾಮೆಯೊಂದಿಗೆ ವಲಯ ಕಚೇರಿ ಅಂಕೋಲಾಕ್ಕೆ ಬಂದು 
ಸರ್ಕಾರದ ಪರವಾಗಿ ನಾನು ಗುನ್ನೆ ದಾಖಲಿಸಿದ್ದೇನೆ. ಪ್ರ. ವಾ ವರದಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ. ಪಿ -4 ಹಾಗೂ ಸಾಕ್ಷಿ ಸಹಿಯನ್ನು 4ಎ 
ಎಂದು ಗುರುತಿಸಲಾಯಿತು. ಮುಂದಿನ ತನಿಖೆಯನ್ನು ಶಾಖಾ ವನಪಾಲಕರು ಮಾಡಿರುತ್ತಾರೆ. ನಾವು ಜಫ್ತಪಡಿಸಿಕೊಂಡ ವಾಹನ ಕೆಎ - 25 /ಎಲ್ -577 ಇದು 
ಅರಣ್ಯ ಕಳ್ಳಸಾಗಾಣಿಕೆಗೆ ಉಪಯೋಗಿಸಿದ್ದು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. 

ಪಾಟಿ ಸವಾಲು ವಕೀಲರವರಿಂದ: ಎದುರುದಾರರು ಮಾನ್ಯ ನ್ಯಾಯಲಯಕ್ಕೆ ಹಾಜರಾಗಿದ್ದು ಇರುವದಿಲ್ಲ . ಕಾರಣ ಪಾಟಿ ಸವಾಲು ಇಲ್ಲ. 

ಪಿಡಬ್ಲ್ಯು -2 2010ನೇ ಸಾಲಿನಿಂದ ನಾನು ಅಂಕೋಲಾ ವಲಯದ ಶಿರೂರು ವ್ಯಾಪ್ತಿಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಎಂತಾ ಕೆಲಸ 
ಮಾಡುತ್ತಿದ್ದೇನೆ. ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ಶಿರೂರು ಬೀಟಗಾರ್ಡ ಆಗಿ ಹಜರತ್ ಸಾಬ ಕುಂದಗೋಳ, ಬೆಳಸೆ ಅರಣ್ಯ ರಕ್ಷಕರಾಗಿ 
ನವೀನ ಎಂ . ಶೆಟ್ಟಿ ಮತ್ತು ಅರಣ್ಯ ರಕ್ಷಕ ಮಂಜಗುಣಿ ಎಂದು ವೆಂಕಟಪ್ಪ ಬೊಯಿನ್ ಕೆಲಸ ಮಾಡುತ್ತಿದ್ದರು. ದಿನಾಂಕ: 19 -02 -2011 ರಂದು ರಾತ್ರಿ ಈ 
ಮೇಲೆ ಹೇಳಿದ ನಾವು ನಮ್ಮ ಇಲಾಖಾ ವಾಹನ ಸಂಖ್ಯೆ: ಕೆಎ -30/ ಜಿ - 429 ರ ಮೇಲಾಗಿ ಗಸ್ತು ಕರ್ತವ್ಯಕ್ಕೆ ಅಂಕೋಲಾ ವಲಯ ಕಚೇರಿಯಿಂದ 
ಹೊರಟಿದ್ದೇವೆ. ಗಸ್ತು ತಿರುಗುತ್ತಾ ಕೋಡ್ಕಣಿ ಕಡೆ ಹೋಗಬೇಕಾದರೆ ಕೋಡ್ಕಣಿ ಗ್ರಾಮದಲ್ಲಿ ವಾಸರಕುದ್ರಿಗೆ ರಸ್ತೆಕಡೆಯಿಂದ ಕೋಡ್ಕಣಿ ಬದಿಗೆ ಒಂದು 
ವಾಹನ ಬರುವುದು ದೂರದಿಂದ ಕಂಡುಬಂದಿತು. ಸದರಿ ವಾಹನದ ಚಾಲಕನು ನಮ್ಮ ವಾಹನ ಬರುವುದು ನೋಡಿಕೊಂಡು ತನ್ನ ವಾಹನವನ್ನು ನಿಲ್ಲಿಸಿ 
ಓಡಿ ಹೋಗಿರುತ್ತಾನೆ. ನಂತರ ನಾವು ನಮ್ಮ ವಾಹನವನ್ನು ನಿಲ್ಲಿಸಿ ಆತನನ್ನು ಹಿಡಿಯಲು ಪ್ರಯತ್ನಪಟ್ಟೆವು ಆದರೆ ಆತನು ನಮಗೆ ಸಿಗಲಿಲ್ಲ. ನಂತರ 
ನಾವು ಆತ ವಾಹನ ಬಿಟ್ಟು ಹೋದ ಸ್ಥಳಕ್ಕೆ ಬಂದು ನೋಡಲಾಗಿ, ಅಲ್ಲಿ ಒಂದು ಸಾಗವಾನಿ ಕಟ್ಟಿಗೆ ತುಂಡು ಬಿದ್ದಿತ್ತು. ಸದರಿ ಸಾಗವಾನಿ ತುಂಡಿಗೆ 
ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಕಾರಣ , ಆತನು ಈ ದ್ವಿ ಚಕ್ರ ವಾಹನದ ಮೇಲೆ ಅನಧಿಕೃತವಾಗಿ ಸಾಗ ಕಟ್ಟಿಗೆಯನ್ನು ಸಾಗಾಟ 
ಮಾಡುತ್ತಿದ ಬಗ್ಗೆ ಖಾತ್ರಿಯಾಯಿತು. ವಾಹನ ಪರಿಶೀಲಿಸಿ ನೋಡಲಾಗಿ ವಾಹನದ ಸಂಖ್ಯೆ : ಕೆಎ - 25/ಎಲ್ - 577 ಆಗಿದ್ದು ಅದು ಸುಝುಕಿ ಸಮುಧ್ಯೆ ದ್ವಿಚಕ್ರ 
ವಾಹನ ವಾಗಿತ್ತು . ಕಾರಣ ಸ್ಥಳದಲ್ಲಿ ಒಂದು ಪಂಚನಾಮೆ ತಯಾರಿಸಿ, ಸದ್ರಿ ವಾಹನವನ್ನು ಹಾಗೂ ಸಾಗ ತುಂಡನ್ನು ಜಪ್ತಪಡಿಸಿಕೊಂಡೆವು. ಅರಣ್ಯ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೮೫ 


ಪ್ರದೇಶವಾದ್ದರಿಂದ ಹಾಗೂ ರಾತ್ರಿ ಸಮಯವಾದ್ದರಿಂದ ಸಾರ್ವಜನಿಕರು ಸ್ಥಳದಲ್ಲಿ ಯಾರು ಇರಲಿಲ್ಲ. ಕಾರಣ ಅರಣ್ಯ ರಕ್ಷಕರಾದ ನವೀನ ಹಾಗೂ 
ವೆಂಕಟಪ್ಪ ಇವರನ್ನು ಪಂಚರನ್ನಾಗಿ ಮಾಡಿ ಪಂಚನಾಮೆ ತಯಾರಿಸಿದ್ದು ಪಂಚನಾಮೆ ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ -1 ಎಂದು 
ಸಾಕ್ಷಿ ಸಹಿಯನ್ನು ನಿ . ಪಿ -1ಬಿ ಎಂದು ಗುರುತಿಸಲಾಯಿತು. ನಾವು ಜಪ್ತಪಡಿಸಿಕೊಂಡ ವಾಹನ ಹಾಗೂ ಸಾಗ ತುಂಡುಗಳನ್ನು ನೋಡಿದರೆ ಗುರುತಿಸುತ್ತೇನೆ. 
ಸದರಿ ವಾಹನ ಈಗ ಅಂಕೋಲಾ ವಲಯ ಕಚೇರಿಯಲ್ಲಿದ್ದು ಅದರ ಫೋಟೊವನ್ನು ಹಾಜರುಪಡಿಸಿದ್ದು ಅದನ್ನು ಸಾಕ್ಷಿ ನೋಡಿ ಈಗಾಗಲೇ ಗುರುತಿಸಿದ್ದು 
ಅದನ್ನು ನಿ . ಪಿ - 2 ಮತ್ತು 3 ಎಂದು ಗುರುತಿಸಲಾಗಿದೆ. ನಂತರ ಜಫ್ತಪಡಿಸಿಕೊಂಡ ಮ್ಹಾಲು ಹಾಗೂ ವಾಹನ ಮತ್ತು ಪಂಚನಾಮೆಯೊಂದಿಗೆ ವಲಯ 
ಕಚೇರಿ ಅಂಕೋಲಾಕ್ಕೆ ಬಂದು ಸರ್ಕಾರದ ಪರವಾಗಿ ಪ್ರ . ಸ -1 ಗುನ್ನೆ ದಾಖಲಿಸಿದ್ದಾರೆ. ನಾನು ಮುಂದಿನ ತನಿಖೆಯನ್ನು ಕೈಕೊಂಡು ತನಿಖಾ ವರದಿಯನ್ನು 
ವಲಯ ಅರಣ್ಯಾಧಿಕಾರಿ, ಅಂಕೋಲಾ ಇವರಿಗೆ ಸಲ್ಲಿಸಿದ್ದೇನೆ. ಹಾಗೂ ಜಪ್ತ ವರದಿಯನ್ನು ಸಹ ಸಲ್ಲಿಸಿದ್ದೇನೆ. ಸಾಕ್ಷಿ ನೋಡಿ ಗುರುತಿಸಿದ ತನಿಖಾ ವರದಿ 
ಹಾಗೂ ಜಪ್ತ ವರದಿಯನ್ನು ನಿ . ಪಿ -5 ಮತ್ತು 6 ಎಂದು ಸಾಕ್ಷಿ ಸಹಿಯನ್ನು 5ಎ ಮತ್ತು 6ಎ ಎಂದು ಗುರುತಿಸಲಾಯಿತು. ನಾವು ಜಪ್ತಪಡಿಸಿಕೊಂಡ ವಾಹನ 
ಕೆಎ - 25/ ಎಲ್ -577 ಇದು ಅರಣ್ಯ ಕಳ್ಳಸಾಗಾಣಿಕೆಗೆ ಉಪಯೋಗಿಸಿದ್ದು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. 

ಪಾಟಿ ಸವಾಲು ವಕೀಲರವರಿಂದ: ಎದುರುದಾರರು ಮಾನ್ಯ ನ್ಯಾಯಲಯಕ್ಕೆ ಹಾಜರಾಗಿದ್ದು ಇರುವುದಿಲ್ಲ. ಕಾರಣ ಪಾಟಿ ಸವಾಲು ಇಲ್ಲ. 

ಪಿಡಬ್ಲ್ಯು - 3 2007ನೇ ಸಾಲಿನಿಂದ ನಾನು ಅಂಕೋಲಾ ವಲಯದ ಮಂಜಗುಣಿ ವ್ಯಾಪ್ತಿಯಲ್ಲಿ ಅರಣ್ಯ ರಕ್ಷಕ ಎಂತಾ ಕೆಲಸ ಮಾಡುತ್ತಿದ್ದೇನೆ. ಈ 
ಪ್ರಕರಣ ದಾಖಲಾಗುವ ಕಾಲಕ್ಕೆ ಶಿರೂರು ಬೀಟಗಾರ್ಡ ಆಗಿ ಹಜರತ್ ಸಾಬ ಕುಂದಗೋಳ, ಬೆಳಸೆ ಅರಣ್ಯ ರಕ್ಷಕರಾಗಿ ನವೀನ ಎಂ ಶೆಟ್ಟಿ ಮತ್ತು ಅರಣ್ಯ 
ರಕ್ಷಕ ಮಂಜಗುಣಿ ಮತ್ತು ಶಾಖಾ ವನಪಾಲಕರಾಗಿ ನಾಗರಾಜ ಕುಸ್ತಪ್ಪ ನಾಯ್ಕ ವನಪಾಲಕ ಎಂದು ಕೆಲಸ ಮಾಡುತ್ತಿದ್ದರು. ದಿನಾಂಕ : 19 - 02 - 2011 
ರಂದು ರಾತ್ರಿ ಈ ಮೇಲೆ ಹೇಳಿದ ನಾವು ನಮ್ಮ ಇಲಾಖಾ ವಾಹನ ಸಂಖ್ಯೆ: ಕೆಎ - 30 / ಜಿ - 429 ರ ಮೇಲಾಗಿ ಗಸ್ತು ಕರ್ತವ್ಯಕ್ಕೆ ಅಂಕೋಲಾ ವಲಯ 
ಕಚೇರಿಯಿಂದ ಹೊರಟಿದ್ದೇವೆ. ಗಸ್ತು ತಿರುಗುತ್ತಾ ಕೋಡ್ಕಣಿ ಕಡೆ ಹೋಗಬೇಕಾದರೆ ಕೋಡ್ಕಣಿ ಗ್ರಾಮದಲ್ಲಿ ವಾಸರಕುದ್ರಿಗೆ ರಸ್ತೆ ಕಡೆಯಿಂದ ಕೋಡ್ಕಣಿ 
ಬದಿಗೆ ಒಂದು ವಾಹನ ಬರುವುದು ದೂರದಿಂದ ಕಂಡುಬಂದಿತು. ಸದರಿ ವಾಹನದ ಚಾಲಕನು ನಮ್ಮ ವಾಹನ ಬರುವುದು ನೋಡಿಕೊಂಡು ತನ್ನ 
ವಾಹನವನ್ನು ನಿಲ್ಲಿಸಿ ಓಡಿ ಹೋಗಿರುತ್ತಾನೆ. ನಂತರ ನಾವು ನಮ್ಮ ವಾಹನವನ್ನು ನಿಲ್ಲಿಸಿ ಆತನನ್ನು ಹಿಡಿಯಲು ಪ್ರಯತ್ನಪಟ್ಟೆವು ಆದರೆ ಆತನು ನಮಗೆ 
ಸಿಗಲಿಲ್ಲ. ನಂತರ ನಾವು ಆತ ವಾಹನ ಬಿಟ್ಟು ಹೋದ ಸ್ಥಳಕ್ಕೆ ಬಂದು ನೋಡಲಾಗಿ, ಅಲ್ಲಿ ಒಂದು ಸಾಗವಾನಿ ಕಟ್ಟಿಗೆ ತುಂಡು ಬಿದ್ದಿತ್ತು. ಸದರಿ ಸಾಗವಾನಿ 
ತುಂಡಿಗೆ ಇಲಾಖೆಯ ಯಾವುದೇ ಛಪ್ಪಾ ವಗೈರೆ ಇರಲಿಲ್ಲ. ಕಾರಣ , ಆತನು ಈ ದ್ವಿ ಚಕ್ರ ವಾಹನದ ಮೇಲೆ ಅನಧಿಕೃತವಾಗಿ ಸಾಗ ಕಟ್ಟಿಗೆಯನ್ನು ಸಾಗಾಟ 
ಮಾಡುತ್ತಿದ ಬಗ್ಗೆ ಖಾತ್ರಿಯಾಯಿತು. ವಾಹನ ಪರಿಶೀಲಿಸಿ ನೋಡಲಾಗಿ ವಾಹನದ ಸಂಖ್ಯೆ: ಕೆಎ - 25 /ಎಲ್ -577 ಆಗಿದ್ದು ಅದು ಸುಝುಕಿ ಸಮುರೈ ದ್ವಿಚಕ್ರ 

ಾರಣ ಸ್ಥಳದಲ್ಲಿ ಒಂದು ಪಂಚನಾಮೆ ತಯಾರಿಸಿ, ಸದ್ರಿ ವಾಹನವನ್ನು ಹಾಗೂ ಸಾಗ ತುಂಡನ್ನು ಜಫ್ತಪಡಿಸಿಕೊಂಡೆವು. ಅರಣ್ಯ 

ಸಮಯವಾದ್ದರಿಂದ ಸಾರ್ವಜನಿಕರು ಸ್ಥಳದಲ್ಲಿ ಯಾರು ಇರಲಿಲ್ಲ. ಕಾರಣ ಅರಣ್ಯ ರಕ್ಷಕರಾದ ನವೀನ ಹಾಗೂ ನನ್ನನ್ನು 
ಪಂಚರನ್ನಾಗಿ ಮಾಡಿ ಪಂಚನಾಮೆ ತಯಾರಿಸಿದ್ದು ಪಂಚನಾಮೆ ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ಈಗಾಗಲೇ ನಿ. ಪಿ -1 ಎಂದು ಗುರುತಿಸಿದ್ದು ಸಾಕ್ಷಿ 

ಗುರುತಿಸಲಾಯಿತು. ನಾವು ಜಫಪಡಿಸಿಕೊಂಡ ವಾಹನ ಹಾಗೂ ಸಾಗ ತುಂಡುಗಳನ್ನು ನೋಡಿದರೆ ಗುರುತಿಸುತ್ತೇನೆ. ಸದರಿ 
ವಾಹನ ಈಗ ಅಂಕೋಲಾ ವಲಯ ಕಚೇರಿಯಲ್ಲಿದ್ದು ಅದರ ಫೋಟೊವನ್ನು ಹಾಜರುಪಡಿಸಿದ್ದು ಅದನ್ನು ಸಾಕ್ಷಿ ನೋಡಿ ಈಗಾಗಲೇ ಗುರುತಿಸಿದ್ದು ಅದನ್ನು 
ನಿ. ಪಿ - 2 ಮತ್ತು 3 ಎಂದು ಗುರುತಿಸಲಾಗಿದೆ. ನಂತರ ಜಫ್ತಪಡಿಸಿಕೊಂಡ ಮ್ಹಾಲು ಹಾಗೂ ವಾಹನ ಮತ್ತು ಪಂಚನಾಮೆಯೊಂದಿಗೆ ವಲಯ ಕಚೇರಿ 
ಅಂಕೋಲಾಕ್ಕೆ ಬಂದು ಸರ್ಕಾರದ ಪರವಾಗಿ ಪ್ರಸ -1 ಗುನ್ನೆ ದಾಖಲಿಸಿದ್ದಾರೆ. ನಾವು ಜಫ್ತಪಡಿಸಿಕೊಂಡ ವಾಹನ ಕೆಎ - 25 /ಎಲ್ - 577 ಇದು ಅರಣ್ಯ 
ಕಳ್ಳಸಾಗಾಣಿಕೆಗೆ ಉಪಯೋಗಿಸಿದ್ದು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. 

ಪಾಟಿ ಸವಾಲು ವಕೀಲರವರಿಂದ: ಎದುರುದಾರರು ಮಾನ್ಯ ನ್ಯಾಯಲಯಕ್ಕೆ ಹಾಜರಾಗಿದ್ದು ಇರುವದಿಲ್ಲ. ಕಾರಣ ಪಾಟಿ ಸವಾಲು ಇಲ್ಲ. 

ಅನಧಿಕೃತವಾಗಿ ಸಾಗಿಸಿದ ಸಾಗವಾನಿತುಂಡು ಪಾಸ್ /ಫರ್ಮಿಟ ಇದ್ದ ಬಗ್ಗೆ ದಾಖಲಾತಿ ಪರಿಶೀಲಿಸಲಾಗಿ ಅದರಲ್ಲಿ ಯಾವುದೇ ಅಧಿಕೃತ ದಾಖಲೆ 
ಪಾಸ್ / ಫರ್ಮಿಟ್ ಇದ್ದದ್ದು ಕಂಡು ಬಂದಿರುವುದಿಲ್ಲ. ಈ ಕುರಿತು ಪಾಸ್ / ಫರ್ಮಿಟ್ ಇಲ್ಲದೇ ಸಾಗ ತುಂಡು ಸದರ ದ್ವಿಚಕ್ರ ವಾಹನದ ಮೂಲಕ 
ಅನಧಿಕೃತವಾಗಿ ಕಳ್ಳತನದಿಂದ ಸಾಗಿಸಲು ಪ್ರಯತ್ನಿಸಿದ್ದು ಕಂಡು ಬಂದಿರುತ್ತದೆ. ಯಾವುದೇ ಅರಣ್ಯ ಉತ್ಪನ್ನಗಳನ್ನು ಅಧಿಕೃತ ಪಾಸ್/ ಫರ್ಮಿಟ್ ಅಥವಾ 
ಅದಕ್ಕೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳಿಲ್ಲದೇ ಸಾಗಿಸುವುದು ಕಾನೂನು ರೀತ್ಯಾ ಅಪರಾಧವಾಗಿರುತ್ತದೆ. ಈ ಬಗ್ಗೆ ಪ್ರಥಮ ಮಾಹಿತಿ ವರದಿ ( ನಿ. ಪಿ - 4) 
ಪಂಚನಾಮೆ ( ನಿ. ಪಿ -1) ಸಾಕ್ಷಿದಾರರ ( ಪಿಡಬ್ದು -1 ರಿಂದ 3ರವರೆಗೆ) ಹೇಳಿಕೆ ಇವೆಲ್ಲವುಗಳನ್ನು ಗಮನಿಸಿ ಪರಿಶೀಲಿಸಲಾಗಿ ಸದರ ಪ್ರಕರಣದಲ್ಲಿ ಸರ್ಕಾರಿ 
ಸ್ವತ್ತಾದ ಸಾಗ ಕೊರೆದ ನಗ l= 0.046 ಘ. ಮೀ . ಅಧಿಕೃತ ಪಾಸ್ / ಫರ್ಮಿಟ್ ಇಲ್ಲದೇ ಸಾಗಿಸುತ್ತಿದ್ದ ಬಗ್ಗೆ ದೃಢಪಟ್ಟಿದೆ. ಹಾಗೂ ಅಪಾದಿತ/ಅರ್ಜಿದಾರರ 
ಮೇಲೆ ಗುನ್ನೆ ದಾಖಲಾದ ಬಗ್ಗೆ ಸಾಬೀತಾಗಿರುತ್ತದೆ. 
ಅಂಶ ನಂ . ( ಆ) 

ಸುಝುಕಿ ಸಮು ದ್ವಿಚಕ್ರವಾಹನ ಸಂಖ್ಯೆ: ಕೆಎ - 25 /ಎಲ್ - 577 ನೇದರಲ್ಲಿ ದಿನಾಂಕ: 19 -12 - 2017 ರಂದು ರಾತ್ರಿ 10 .30ಗಂಟೆ 
ಸುಮಾರಿಗೆ ದ್ವಿಚಕ್ರ ವಾಹನದ ಮೇಲೆ ವಾಸರಕುದ್ರಿಗೆ ರಸ್ತೆ ಕಡೆಯಿಂದ ಕೋಡ್ಕಣಿ ಬದಿಗೆ ಕಟ್ಟಿಗೆ ತುಂಡು ಹೇರಿಕೊಂಡು ಬರುತ್ತಿದ್ದು ಇಲಾಖಾ 
ವಾಹನ ಕಂಡು ತನ್ನ ವಾಹನ ಮತ್ತು ಕಟ್ಟಿಗೆಯನ್ನು ಅಲ್ಲಿಯೇ ಬಿಟ್ಟು ಓಡಲಾರಂಭಿಸಿದಾಗ ಸಿಬ್ಬಂದಿಗಳು ಆತನು ಅನಧಿಕೃತ ಚಟುವಟಿಕೆಯಲ್ಲಿ 
ಭಾಗಿಯಾಗಿರುವನೆಂದು ಸಂದೇಹ ಬಂದು ಆತನನ್ನು ಬೆನ್ನಟ್ಟಿ ಹೋಗಿದ್ದು ಕತ್ತಲಿರುವುದರಿಂದ ಹಾಗೂ ಕುರುಚಲು ಗಿಡಗಳು 
ಆವರಿಸಿರುವುದರಿಂದ ಆತನು ಸಿಗದೇ ಓಡಿ ಹೋಗಿರುತ್ತಾನೆ. ಅವನನ್ನು ಹಿಡಿಯಲು ಸಿಬ್ಬಂದಿ ಜನರು ಪ್ರಯತ್ನಿಸಿದರೂ ಸಹ ಆತ ಕಾಡಿನಲ್ಲಿ 
ಪರಾರಿಯಾದನು. ನಂತರ ಸದ್ರಿ ವಾಹನವನ್ನು ಪಂಚರು ಹಾಗೂ ಹಾಜರಿದ್ದ ಸಿಬ್ಬಂದಿಯವರ ಸಮಕ್ಷಮ ಪರಿಶೀಲಿಸಿದಾಗ ಅದರಲ್ಲಿ 1 
ಸಾಗವಾನಿ ಕೊರೆದ ನಗ ಕಂಡು ಬಂದಿರುವುದರಿಂದ ಸದರ ವಾಹನವನ್ನು ಗುನ್ನೆಯಲ್ಲಿ ಬಳಸಿದ ಬಗ್ಗೆ ಅದನ್ನು ( ನಿಶಾನೆ ಪಿ -1 ರಿಂದ ಪಿ - 5) 
ದಾಖಲಾಗಿದೆ. ಇದೂ ಅಲ್ಲದೇ ಸರ್ಕಾರಿ ಪರ ಸಾಕ್ಷಿ ವಿಚಾರಣೆಯಲ್ಲಿ ಪಿಡಬ್ದು - 1, ಪಿಡಬ್ಲು - 2 ಮತ್ತು ಪಿಡಬ್ದು -3 ಇವರು ನೀಡಿದ ಹೇಳಿಕೆಯೂ 
ಕೂಡ ಸದರ ಸುಝುಕಿ ಸಮು ದ್ವಿಚಕ್ರ ವಾಹನ ಮತ್ತು ಸಾಗ ತುಂಡನ್ನು ಸಾಗಾಣಿಕೆಯ ಅರಣ್ಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು 
ಖಚಿತಪಡಿಸುತ್ತದೆ. 


೩೮೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ಅಂಶ ನಂ . ( ಇ) 

ದಿನಾಂಕ: 19 - 11 -2012 ರಂದು ವಲಯ ಅರಣ್ಯಾಧಿಕಾರಿ, ಅಂಕೋಲಾ ಇವರು ಈ ನ್ಯಾಯಾಲಯದ ಎದುರು ಹಾಜರುಪಡಿಸಿದ 
ವರದಿ ಹಾಗೂ ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 4/2011 -12, ದಿನಾಂಕ : 19 -12 -2011, ಪಂಚನಾಮೆ ಮತ್ತು ಸೀಜರ್ 
ರಿಪೋರ್ಟ ( ಪಿ - 1, ಸಿ - 3 ಮತ್ತು ಪಿ - 4) ಇವುಗಳನ್ನೆಲ್ಲ ಪರಿಶೀಲಿಸಲಾಗಿ , ಸುಝುಕಿ ಸಮು ದ್ವಿಚಕ್ರವಾಹನ ಸಂಖ್ಯೆ : ಕೆಎ - 25/ ಎಲ್ - 577 
ನೇದರಲ್ಲಿ ಅನಧಿಕೃತವಾಗಿ ಯಾವುದೇ ಪಾಸ್ / ಫರ್ಮಿಟ್ ಅಥವಾ ತತ್ಸಂಬಂಧ ಯಾವುದೇ ಅಧಿಕೃತ ದಾಖಲೆ ಇಲ್ಲದೇ ಕಳ್ಳಸಾಗಾಣಿಕೆ 
ಮಾಡುವಾಗ ಜಫ್ತಪಡಿಸಿಕೊಂಡಿರುವುದು ಖಚಿತವಾಗಿರುತ್ತದೆ. 

ಈ ಪ್ರಕರಣದ ವಾಹನ ಮಾಲೀಕರಾದ ಶ್ರೀ . ರವಿ. ಆರ್. ಪಂಡಿತ S/o : ರಾಮಾ ಪಂಡಿತ ಪೋಸ್ಟ: ಹೆಗಡೆ, ತಾಲೂಕು: ಕುಮಟಾ 
ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ: 23 -06 - 2014 ಮತ್ತು 05 -07 - 2014 ರಂದು ನೋಟಿಸು ಜಾರಿಗೊಳಿಸಿದ್ದಾಗ್ಯೂ ಈ ನ್ಯಾಯಾಲಯಕ್ಕೆ 
ಅವರಾಗಲಿ ಅಥವಾ ಅವರ ತರ್ಫೆ ವಕೀಲರಾಗಲಿ ಹಾಜರಾಗಿದ್ದು ಇರುವುದಿಲ್ಲ. ಹಾಗೆಯೇ , ಯಾವುದೇ ಲಿಖಿತ ಉತ್ತರ ಕೂಡ ನೀಡಿದ್ದು 
ಇರುವುದಿಲ್ಲ. ಆದ್ದರಿಂದ ವಲಯ ಅರಣ್ಯಾಧಿಕಾರಿ , ಅಂಕೋಲಾ ಇವರ ಪ್ರಥಮ ಮಾಹಿತಿ ವರದಿ, ಪಂಚನಾಮೆ, ಸೀಜರ್ ರಿಪೋರ್ಟ, 
ವಿಚಾರಣಾ ವರದಿ ಹಾಗೂ ಸಾಕ್ಷಿ ಹೇಳಿಕೆಯನ್ನು ಪರಿಶೀಲಿಸಲಾಗಿ ಸುಝುಕಿ ಸಮು ದ್ವಿಚಕ್ರ ವಾಹನ ಸಂಖ್ಯೆ: ಕೆಎ - 25 / ಎಲ್ - 577 ಸದರ 
ಗುನ್ನೆಯಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವುದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71ಎ ರಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂಬ 
ಅಂಶವು ಮನದಟ್ಟಾಗಿದೆ. 
ಆದ್ದರಿಂದ ಈ ಕೆಳಗಿನಂತೆ ಆದೇಶ: 

ಆದೇಶ 
ಮೇಲ್ಕಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ. ಹೀರಾಲಾಲ್ , ಭಾ. ಅ.ಸೇ ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ , ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವುದೇನೆಂದರೆ, ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 ( ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಸುಝುಕಿ ಸಮು ದ್ವಿಚಕ್ರ ವಾಹನ ಸಂಖ್ಯೆ : 
ಕೆಎ - 25 /ಎಲ್ - 577 ಮತ್ತು ಅದರಲ್ಲಿದ್ದ ಸಾಗ ಕೊರೆದ ನಗ = 0.046 ಘ . ಮೀ . ಮ್ಹಾಲನ್ನು ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ : 
5) ನೋಂದಣಿ ಸಂಖ್ಯೆ 

KA- 25 / L - 577 
6) ಇಂಜಿನ್ ನಂಬರ 

7805M088852 
7) ಚಾಸಿ ನಂಬರ 

7805FO41714 
8) ವಾಹನದ ಮಾದರಿ 

ಸುಝುಕಿ ಸಮುರೈ (ಎರಡು ಗಾಲಿ) 
ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ . ಈ 
ಆದೇಶವನ್ನು ಈ ಹೊತ್ತಿನ ದಿನಾಂಕ: 01- 08- 2014 ರಂದು ಈ ನ್ಯಾಯಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 

ಟಿ, ಹೀರಾಲಾಲ್ , ಭಾ . ಅ. ಸೇ . 

ಅಧಿಕಾರಿಯುತ ಅಧಿಕಾರಿ ಹಾಗೂ 
PR . 642 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
Sc. 05 

ಕಾರವಾರ ವಿಭಾಗ, ಕಾರವಾರ. 


Od 


ಪೊಲೀಸ್ ಮಹಾನಿರೀಕ್ಷಕರವರ ಕಛೇರಿ, ಈಶಾನ್ಯ ವಲಯ, ಗುಲಬರ್ಗಾ 

ಅಧಿಸೂಚನೆ 
ನಂ : ಸಿಬ್ಬಂದಿ -3 /371( ಜೆ)/ ಈವ/ 2014, ಆ. ಪು . ಸಂ : 506/ ಈವ/2014 , ದಿನಾಂಕ: 12/ 07 / 2014, 
ವಿಷಯ : ಈಶಾನ್ಯ ವಲಯ ಮಟ್ಟದ ಪಿ .ಎಸ್ . ಐ., ಆರ್.ಎಸ್. ಐ., ಪ್ರ. ದ. ಸ. ಮತ್ತು ಶೀಘ್ರಲಿಪಿಗಾರರು ರವರ ಹುದ್ದೆಗಳನ್ನು 

371( ಜೆ ) ಅಡಿಯಲ್ಲಿ ಸ್ಥಳೀಯ ಪರ - ಸ್ಥಳೀಯ ವೃಂದಗಳೆಂದು ವರ್ಗೀಕರಿಸಿದ ಹುದ್ದೆಗಳ ವಿವರ . 
ಉಲ್ಲೇಖ: 

ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂ : ಹೆಚ್‌ಡಿ 43 ಹೆಚ್ ಕೆಸಿ 2013 ದಿನಾಂಕ 29 / 01/2014, 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂ : ಓಂ 94 ಹೊಸಇ 2014 ದಿನಾಂಕ 29 /05 /2014 , 
ಪ್ರಧಾನ ಕಛೇರಿ ಬೆಂಗಳೂರು ರವರ ಫ್ಯಾಕ್ಸ್ ಸಂದೇಶ ಸಂ : ಆರ್.ಎಲ್. ಎನ್.( 4 ) 4 /2014 - 15 , 
ದಿನಾಂಕ 09 /06 /2014 . 
ಪ್ರಧಾನ ಕಛೇರಿ ಬೆಂಗಳೂರು ರವರ ಪತ್ರ ಸಂ : ಸಿಬ್ಬಂದಿ ( 4 )/ 89 /( ಲಿಪಿಕ) 2014 - 15 , 

ದಿನಾಂಕ 30/ 06 /2014 , 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಭಾರತೀಯ ಸಂವಿಧಾನದ ವಿಧಿ 371( ಜೆ) ಅಡಿಯಲ್ಲಿ ಹೈದ್ರಾಬಾದ ಕರ್ನಾಟಕ್ಕೆ ವಿಶೇಷ ಸ್ಥಾನಮಾನ 
ನೀಡಿದಂತೆ ಉಲ್ಲೇಖಿತ ( 01 ) ರ ಕರ್ನಾಟಕ ಸರ್ಕಾರದ ಆದೇಶದಲ್ಲಿ ಬೀದರ, ಗುಲಬರ್ಗಾ, ಯಾದಗಿರ , ರಾಯಚೂರ, ಕೊಪ್ಪಳ ಮತ್ತು ಬಳ್ಳಾರಿ 
ಜಿಲ್ಲೆಗಳನ್ನು ಒಳಗೊಂಡ ಪ್ರಾದೇಶಿಕ ವೃಂದ ನಿರ್ವಹಣೆಯನ್ನು ವಲಯ ಮಟ್ಟದಲ್ಲಿ ನಿರ್ವಹಿಸುವ ಅವಕಾಶ ಕಲ್ಪಿಸಿದೆ. ಅದರಂತೆ ಬಳ್ಳಾರಿ ಜಿಲ್ಲೆಯು ಪೂರ್ವ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೮೭ 


ವಲಯ ದಾವಣಗೆರೆಯಲ್ಲಿರುವುದರಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಹಾಗೂ 371( ಜೆ ) ವಿಧಿಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಿಸಲು ಉಲ್ಲೇಖಿತ ( 02 ) 
ರ ಕರ್ನಾಟಕ ಸರ್ಕಾರದ ಆದೇಶದಲ್ಲಿ ಈಶಾನ್ಯ ವಲಯಕ್ಕೆ ಹಂಚಿಕೆ ಮಾಡಿ ಉಲ್ಲೇಖಿತ ( 03) ಪ್ರಧಾನ ಕಛೇರಿ ಬೆಂಗಳೂರು ರವರ ಫ್ಯಾಕ್ಸ್ ಸಂದೇಶದಲ್ಲಿ 
ಬಳ್ಳಾರಿ ಜಿಲ್ಲೆಯ ಆಡಳಿತಾತ್ಮಕ ನಿಯಂತ್ರಣವನ್ನು ಈ ವಲಯಕ್ಕೆ ನೀಡಿದೆ. ಉಲ್ಲೇಖಿತ (04) ರ ಪ್ರಧಾನ ಕಛೇರಿ ಬೆಂಗಳೂರು ರವರ ಪತ್ರದಲ್ಲಿ ದಿನಾಂಕ 
01 / 01/ 2013 ರಲ್ಲಿರುವಂತೆ ಮಂಜೂರಾದ ಪಿ.ಎಸ್. ಐ., ಆರ್.ಎಸ್. ಐ., ಪ್ರ. ದ. ಸ. ಮತ್ತು ಶೀಘ್ರಲಿಪಿಗಾರರ ಹುದ್ದೆಗಳ ಹೈದ್ರಾಬಾದ ಕರ್ನಾಟಕ ಪ್ರದೇಶದ 
ಪ್ರಾದೇಶಿಕ ವೃಂದ ರಚಿಸುವ ನಿಮಿತ್ಯ ಸ್ಥಳೀಯ ಮತ್ತು ಪರಸ್ಥಳೀಯ ವೃಂದಗಳನ್ನಾಗಿ ವರ್ಗೀಕರಿಸಿ ಅಧಿಸೂಚಿಸಲು ಸೂಚಿಸಲಾಗಿದೆ . 

ಅದರಂತೆ ಈಶಾನ್ಯ ವಲಯದಲ್ಲಿರುವ ಪಿ.ಎಸ್. ಐ., ಆರ್.ಎಸ್. ಐ., ಪ್ರ. ದ.ಸ. ಮತ್ತು ಶೀಘ್ರಲಿಪಿಗಾರರ ಹುದ್ದೆಗಳನ್ನು ದಿನಾಂಕ 01/01/2013 
ರಂದು ಇರುವಂತಹ ಮಂಜೂರಾತಿ ಬಲವನ್ನು ಪರಿಗಣನೆಗೆ ತೆಗೆದುಕೊಂಡು, ಕರ್ನಾಟಕ ಸಾರ್ವಜನಿಕ ಉದ್ಯೋಗದಲ್ಲಿ (ಹೈದಾಬಾದ ಕರ್ನಾಟಕ ಪ್ರದೇಶಕ್ಕೆ 
ನೇಮಕಾತಿಯಲ್ಲಿ ಮೀಸಲಾತಿ) ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು -2013 ರ ನಿಯಮ (03) ರಲ್ಲಿ ನನಗೆ 
ಪ್ರದತ್ತವಾದ ಪ್ರಾಧಿಕಾರದಡಿಯಲ್ಲಿ ಈ ಕೆಳಕಂಡಂತೆ ಪ್ರಾದೇಶಿಕ ಸ್ಥಳೀಯ ವೃಂದ ಎಂದು ಹುದ್ದೆಗಳನ್ನು ಸ್ಥಳೀಯ ಮತ್ತು ಪರಸ್ಥಳೀಯಗಳೆಂದು ಗುರ್ತಿಸಿ, 
ನಿಯಮಾನುಸಾರ ವರ್ಗೀಕರಿಸಿ ಅಧಿಸೂಚಿಸಲಾಗಿದೆ. 


ನೇಮಕಾತಿ 
ವಿಧಾನ 


ಮಂಜೂರಾದ 
ಹುದ್ದೆಗಳು 


ಸ್ಥಳೀಯ ವೃಂದ 
( @ 80 % ) 


ಪರಸ್ಥಳೀಯ ವೃಂದ 

( @ 20 % ) . 


೫) 


ಹುದ್ದೆ 


| 


ನೇರ | ಮುಂ . ನೇರ ಮುಂ . | ಒಟ್ಟು ನೇರ ಮುಂ . ಒಟ್ಟು | ನೇರ | ಮುಂ. | ಒಟ್ಟು 
3 | 4 | 5 | 6 | 7 | 9 | 10 | 11 | 12 | 13 


70 % | | 


30 % 


185 


| 264 | 148 


| 


63 


| 211 


| 37 | 16 


| 53 


70 % | 30 % 


| 25 


| 


11 


| 36 | 20 | 


9 


| 29 | 


5 


| 


2 


| 


7 


ಪೊಲೀಸ್ 
ಉಪನಿರೀಕ್ಷಕರು ( ಪಿ.ಎಸ್. ಐ .) 
ಸಶಸ್ತ್ರ ಪೊಲೀಸ್ 
ಉಪನಿರೀಕ್ಷಕರು ( ಆರ್.ಎಸ್. ಐ.) 
ಪ್ರಥಮ ದರ್ಜೆ ಸಹಾಯಕರು 

( ಎಫ್. ಡಿ. ಎ .) 
4 | ಶೀಘ್ರಲಿಪಿಗಾರರು (ಸ್ಪೇನೋ ) 


50 % | 50 % [ 32 | 32 | 64 | 26 | 25 | 51 | 


6 | 


7 | 


50 % | 50 % | 7 | 


7 


| 14 | 6 | 5 


| 11 


| 1 


| 


2 


ಡಾ. ಸುರೇಶ ಕೆ., ಮೊಹಮ್ಮದ್ 

ಪೊಲೀಸ್ ಮಹಾನಿರೀಕ್ಷಕರು, 
PR. 658 

ಈಶಾನ್ಯ ವಲಯ, ಗುಲಬರ್ಗಾ 
ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿ., 
ನಂ . 113, ಆರ್. ವಿ. ರಸ್ತೆ, ವಿ. ವಿ. ಪುರಂ, ಬೆಂಗಳೂರು-560004 . 

ನಮೂನೆ- 7 

ನಿಯಮ 17( 2 )( ಎ) ( ಬಿ) 
( ಆಧಾರ ಮಾಡಲಾದ ಸ್ಥಿರ ಸ್ವತ್ತುಗಳನ್ನು ಮಾರಾಟ ಮಾಡುವ ಮುಂಚೆ ನೀಡಬೇಕಾದ ತಗಾದೆ ನೋಟೀಸು) 

ಸ್ಥಿರ ಸ್ವತ್ತಿನ ಜಪ್ತಿಗಾಗಿ ನೋಟೀಸ್ 

ಸಂಖ್ಯೆ : SSSBN/RTV-EP/537/ 2014 -15, ದಿನಾಂಕ 30 - 08 -2014 
ನಂ . 176 1ನೇ ಮುಖ್ಯರಸ್ತೆ, 1ನೇ ಅಡ್ಡರಸ್ತೆ, ಎಲ್.ಎನ್. ಸ್ಪೀಟ್, ಭುವನೇಶ್ವರಿ ನಗರ , ಆರ್. ಟಿ. ನಗರ , ಬೆಂಗಳೂರು- 560032 ಇಲ್ಲಿ 
ವಾಸವಾಗಿರುವ ಶ್ರೀ ಟಿ. ವಿ . ರಾಮಕೃಷ್ಣ ರೆಡ್ಡಿ ಇವರಿಗೆ ನೀಡಲಾದ ತಗಾದೆ ನೋಟೀಸು. 


ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿ ಪಡೆದುಕೊಂಡಿರುವ ದಿನಾಂಕ 05 - 06 - 2014 ರ ಡಿಕ್ರಿ/ ಅವಾರ್ಡ್/ತೀರ್ಪು 
ಆದೇಶ ಸಂಖ್ಯೆ ಜೆ. ಆರ್. ಡಿ./ ಯು . ಬಿ .ಎಫ್./938 /2013 -14, ಪ್ರಕಾರ ಬಾಕಿ ಮೊತ್ತ ರೂ . 27,00,083/ - ( ದಿನಾಂಕ 07 - 12 - 2013ಕ್ಕೆ ಇದ್ದಂತೆ) ಹಾಗೂ 
ರೂ . 29 ,31, 407/- ( ದಿನಾಂಕ 17 -08 - 2014ಕ್ಕೆ ಇದ್ದಂತೆ) ಗಳನ್ನು ಈ ನೋಟೀಸು ತಲುಪಿದ ದಿನಾಂಕದಿಂದ ಹತ್ತು ದಿನಗಳೊಳಗಾಗಿ ಪಾವತಿಸತಕ್ಕದ್ದು. 
ಪಾವತಿಸದೇ ಇದ್ದಲ್ಲಿ ಅನುಸೂಚಿಯಲ್ಲಿ ನಮೂದಿಸಿದ ಸ್ವತ್ತುಗಳನ್ನು ಜಪ್ತಿ ಮಾಡಿ ಮಾರಾಟ ಮಾಡಲಾಗುವುದೆಂದು ಈ ಮೂಲಕ ನೋಟೀಸು ನೀಡಲಾಗಿದೆ. 
ಸ್ಥಳ : ಬೆಂಗಳೂರು 


ದಿನಾಂಕ : 30 - 08 - 2014 


ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿ., 

ಇದರ ಮಾರಾಟಾಧಿಕಾರಿಗಳು , 


೩೮೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ಅನುಸೂಚಿ 
ಜಪ್ತಿ ಮಾಡಬೇಕಾದ ಸ್ವತ್ತುಗಳ ವಿವರಗಳು 

ಸರ್ವೇ ನಂ . 107 ಮತ್ತು 107 /2 ರಲ್ಲಿ ಒಂದು ಭಾಗವಾಗಿರುವ ಷೆಡ್ಯೂಲ್ ಸ್ವತ್ತಿನ ಸೈಟ್ ಸಂಖ್ಯೆ - 4, ಚೋಳನಾಯಕನ ಹಳ್ಳಿಗ್ರಾಮ , 
ಕಸಬಾ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು, ಪ್ರಸ್ತುತ ನಿಗದಿಪಡಿಸಲಾದ ಮುನಿಸಿಪಲ್ ಕಾರ್ಪೋರೇಷನ್ ಸಂಖ್ಯೆ , 6, 
4ನೇ ಕ್ರಾಸ್‌ನಲ್ಲಿರುವ ಸುಮಂಗಲೀ ಸೇವಾಶ್ರಮರಸ್ತೆ , ಬಿಬಿಎಂಪಿ ವಾರ್ಡ್ ನಂ . 96 , ಬೆಂಗಳೂರು ಇಲ್ಲಿ ಆರ್. ಸಿ. ಸಿ. 
ಮೇಲ್ಬಾವಿಯೊಂದಿಗೆ ಎಲ್ಲಾ ಮೂಲ ಸೌಕರ್ಯಗಳನ್ನೊಳಗೊಂಡ ವಾಸದಮನೆ, ವಿಸ್ತೀರ್ಣ: ಪೂರ್ವದಿಂದ ಪಶ್ಚಿಮವಾಗಿ 60 
ಅಡಿಗಳು, ಉತ್ತರದಿಂದ ದಕ್ಷಿಣಕ್ಕೆ 40 ಅಡಿಗಳು. 
ಸೈಟ್ ಸಂಖ್ಯೆ 176 , ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಬೀದಿ, 1ನೇ ಕ್ರಾಸ್, 1ನೇ ಮುಖ್ಯ ರಸ್ತೆ , ಚೋಳನಾಯಕನ ಹಳ್ಳಿಗ್ರಾಮ , 
ಭುವನೇಶ್ವರಿ ನಗರ, ಪಿ. ಐ. ಡಿ. ನಂ . 96 -106 - 176 , ಬಿಬಿಎಂಪಿ ವಾರ್ಡ್ ನಂ . 96, ಬೆಂಗಳೂರು-560032 , ಪ್ರಸ್ತುತ ಬಿಬಿಎಂಪಿ 
ವ್ಯಾಪ್ತಿಯಲ್ಲಿರುವ ಬರುವ ವಾರ್ಡ್ ನಂ . 96, ಹೆಬ್ಬಾಳ, ಪಿಐಡಿ ನಂ . 96 -106 -176 1ನೇ ಮುಖ್ಯ ರಸ್ತೆ, ಭುವನೇಶ್ವರಿ ನಗರ, ಇಲ್ಲಿ 
ನಿರ್ಮಿತವಾದ ಆರ್. ಸಿ.ಸಿ. ಮೇಲ್ಯಾವಣಿಯೊಂದಿಗೆ, ಸ್ಟೀಲ್ ಕಿಟಕಿಗಳು , ಮೊಸಾಯಿಕ್ ನೆಲಹಾಸು ಮತ್ತು ಇತರ ಎಲ್ಲಾ ಮೂಲ 
ಸೌಕರ್ಯಗಳನ್ನೊಳಗೊಂಡ ವಾಸದ ಮನೆ, ವಿಸ್ತೀರ್ಣ: ಪೂರ್ವದಿಂದ ಪಶ್ಚಿಮವಾಗಿ 60 ಅಡಿಗಳು, ಉತ್ತರದಿಂದ ದಕ್ಷಿಣಕ್ಕೆ 40 
ಅಡಿಗಳು . 

ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿ., 

ಇದರ ಮಾರಾಟಾಧಿಕಾರಿಗಳು 
P. D . 83 

ನಂ . 113, ಆರ್‌.ವಿ . ರಸ್ತೆ, ವಿ . ವಿ . ಪುರಂ , 
Sc - 10 

- ಬೆಂಗಳೂರು- 560004 . 
EMERALD VALLEY ESTATES PRIVATE LIMITED 


(under Voluntary Liquidation ) 
304 , Renaissance Regalia , 95 , 6th Main Road, 15th Cross , Malleswaram Bangalore -560003 

PUBLIC NOTICE 
Form of Advertisement 
FORM No.155 [ See Rule 329] 
Members Voluntary Winding -up 
Emerald Valley Estates Pvt. Ltd . 

Notice Convening Final Meeting 
Notice is hereby given in pursuance of Section 497 of the companies Act, 1956 that a General Meeting of the members of the 
above -named company will be held at the Registered Office situated at 304 , Renaissance Regalia , 95 , 6th Main Road, 15th Cross, 
Malleswaram , Bangalore 560003 , on Tuesday the 11th November 2014 at 2.00P .M . for the purpose of having an account laid before 
them showing the manner in which the winding -up has been conducted and the property of the company disposed of and ofhearing any 
explanation that may be given by the liquidator , the manner in which the books , accounts and documents of the company and of the 
liquidator shall be disposed of. 
Dated this 28th Day of August 2014 

S . GANESH 
VOLUNTARY LIQUIDATOR 

Emerald Valley Estates Pvt. Ltd . 
P . D . 82 

( In Members Voluntary Winding up ) 
SC - 5 

188, Poonamalle High Road , 
Kilpauk , Chennai-600 010 . 


HYDRO CONTROL PRIVATE LIMITED 
No . 463 , 13th Cross , 10th Main , Wilson Garden , Bangalore – 560 027 

FORM NO .155 

Members Voluntary winding -up 
Name of the company : 

Hydro Control Private Limited 
(In Liquidation ) 

Notice convening finalmeeting 
Notice is hereby given in pursuance of Section 497 that a Generalmeeting of the members of Hydro Control Private Limited 
( In Liquidation ) will be held on 31. 10. 2014 at No. 463, 13th Cross , 10th Main , Wilson Garden , Bangalore – 560 027 at 11 A .M , for the 
purpose ofhaving an account laid before them showing the manner in which the winding-up has been conducted and the property of the 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೮೯ 


company disposed of and of hearing any explanation that may be given by the liquidator and also of determining by a special resolution , 
the manner in which the books, accounts and documents of the company and of the liquidator shall be disposed of. 
Dated this 12th Day of September 2014 

SAJI P JOHN , 

Liquidator 
P . D . 84 

Hydro Control Private Limited 
SC - 5 

( In Liquidation ) 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ .16, 2ನೇ ರಾಜಭವನ ರಸ್ತೆ, ಬೆಂಗಳೂರು 

ಅಧಿಸೂಚನೆ | 
ಸಂ : ಕೃಮಾಇ /ನಿಯವಿ/ ಖಾಮಾಪ್ರಾಂ/ 75 /14 - 15 ಬೆಂಗಳೂರು, ದಿನಾಂಕ 25ನೇ ಜುಲೈ, 2014, 
ದಿ ಬೆಂಗಳೂರು ಮ್ಯಾಂಗೋ ಹೋಲ್‌ಸೇಲ್‌ ಟ್ರೇಡರ್‌ ಅಸೋಸಿಯೇಷನ್ ( ರಿ), ಕಗ್ಗಲಹಳ್ಳಿ, ಹಾರೋಹಳ್ಳಿ ಹೋಬಳಿ, ಕನಕಪುರ ತಾಲ್ಲೂಕು, 
ರಾಮನಗರ ಜಿಲ್ಲೆ ಇವರು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಾವಳಿ 1968ರ ನಿಯಮ 
87ಬಿ(2 ) (1) ರ ಅನ್ವಯ ಖಾಸಗಿ ಮಾರುಕಟ್ಟೆ ಸ್ಥಾಪನೆಗೆ ಲೈಸೆನ್ಸ್ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ನಿಯಮ 87ಬಿ (7) ರಲ್ಲಿ 
ನಿಗಧಿಪಡಿಸಿರುವಂತೆ, ಸದರಿಯವರು ಉದ್ದೇಶಿಸಿರುವ ಖಾಸಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಸೌಲಭ್ಯಗಳನ್ನು ಒದಗಿಸಿದ್ದು, ಇವುಗಳನ್ನು 
ದೃಢೀಕರಿಸಿಕೊಳ್ಳಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 6( 2)ರಲ್ಲಿ ಪ್ರದತ್ತವಾದ 
ಅಧಿಕಾರದ ಮೇರೆಗೆ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಪಿ .ಎಸ್. ವಸ್ತದ ಆದ ನಾನು ಅಧಿಸೂಚಿತ ಹಣ್ಣು, ತರಕಾರಿ ಉತ್ಪನ್ನಗಳ ಖರೀದಿ ಹಾಗೂ 
ಮಾರಾಟಕ್ಕಾಗಿ ಅನುಸೂಚಿಯಲ್ಲಿ ನಿಗಧಿಪಡಿಸಿದ ಈ ಕೆಳಕಂಡ ಸ್ಥಳವನ್ನು ಖಾಸಗಿ ಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸಿದ್ದೇನೆ. 

ಅನುಸೂಚಿ 
ಸರ್ವೆ ನಂ . 55 /2, 55 /3, 56 /2 , 56 /3, 56 / 4, 53 /5 ( 53) 3)/, 53 /4, 52 /3 ರಲ್ಲಿನ ಒಟ್ಟು 5. 10 ಎಕರೆ ಪ್ರದೇಶದ ಸೀಮಾಬದ್ದ ಸ್ಥಳ 
ಪೂರ್ವಕ್ಕೆ : ರಸ್ತೆ (ಓಣಿ) 
ಪಶ್ಚಿಮಕ್ಕೆ : ಖಾಸಗಿ ಜಮೀನು 
ಉತ್ತರಕ್ಕೆ : ಖಾಸಗಿ ಜಮೀನು 
ದಕ್ಷಿಣಕ್ಕೆ : ರಸ್ತೆ / ಖಾಸಗಿ ಜಮೀನು. 
ಸರ್ವೆ ನಂ .48/ 2 , 48 /3, 48 /4 , 53 /1, 52 /1, 49ರಲ್ಲಿನ ಒಟ್ಟು 15 .05 ಎಕರೆ ಪ್ರದೇಶದ ಸೀಮಾಬದ್ದ ಸ್ಥಳ 
ಪೂರ್ವಕ್ಕೆ : ರಸ್ತೆ 
ಪಶ್ಚಿಮಕ್ಕೆ : ಖಾಸಗಿ ಜಮೀನು 
ಉತ್ತರಕ್ಕೆ : ರಸ್ತೆ ಮತ್ತು ಸರ್ವೆ ನಂ .50ಪಿ. 
ದಕ್ಷಿಣಕ್ಕೆ : ಖಾಸಗಿ ಜಮೀನು. 

ಪಿ .ಎಸ್ . ವಸ್ತದ, 
PR: 584 

ನಿರ್ದೇಶಕರು, 
S . C.50 

ಕೃಷಿ ಮಾರಾಟ ಇಲಾಖೆ. 


HIGH COURT OF KARNATAKA 


NOTIFICATION 
No . GOB(I) 28/ 2014 , Bangalore, Dated : 10th July , 2014 


SUBJECT:- Identification of posts to the extent of 8 % to be reserved for " Local Persons" in 

the cadre of Civil Judges of Karnataka State Judiciary under Karnataka Public 
Employment (Reservation in appointment for Hyderabad -Karnataka Region ) 

Order, 2013 -reg . 
Under Rule 3(1) of the Karnataka Public Employment ( Reservation in appointment for Hyderabad- Karnataka Region) 
(Organization of Local Cadres , Allotment and Transfer of Persons) Rules, 2013, issued by Government of Karnataka , in pursuance of 
Karnataka Public Employment (Reservation in appointment for Hyderabad -Karnataka Region ) Order, 2013 published vide Notification 
dated : 06 -11 -2013 (hereinafter referred to as " Order") in connection with the implementation of Article 371- J of the Constitution of India, 
the High Court of Karnataka having been identified as State level office under Rule 13 of Chapter -ll of the "order ", provides 8 % 
( Eight percent) reservations for "Local Persons " in the sanctioned strength of posts in the cadre of Civil Judges in the 


೩೮೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


Karnataka State Judiciary, being the entry level post (Group -" A" ), at the time of recruitment as defined in Para 6 of the order and 
hereby notified as under: 

Group - " A " (Entry Level ) 

Number of posts identified and 
Total Sanctioned Strength of reserved for Local Persons in 
Name of the post Civil Judges in the Karnataka the total Sanctioned Strength 
No. 

State Judiciary 

(8 % of the posts mentioned at 

Column No. 3 ) 
1 || 

2 | 

4 
| 1 | Civil Judge 

451 

36 


BY ORDER OF THE HON BLE HIGH COURT , 


B . A .PATIL , 
Registrar General 


P . B . 585 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂ : ಕಂಇ 46 ಎಲ್ ಆರ್‌ಎಂ 2013 ಬೆಂಗಳೂರು, ದಿನಾಂಕ: 08ನೇ ಆಗಸ್ಟ್ , 2014 . 
ಹೈಡಲ್ಸಬರ್ಗ್ ಸಿಮೆಂಟ್ ಇಂಡಿಯಾ ಲಿ., ಅಮ್ಮಸಂದ್ರ ಇವರಿಗೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲ್ಲೂಕು, ದೊಡೇರಿ ಹೋಬಳಿ , ಶಿವನಗೆರೆ 
ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 28 ಎಕರೆ 20 ಗುಂಟೆ ಜಮೀನನ್ನು ರೈತರಿಂದ ಖರೀದಿಸಿ ರಾಜ್ಯ ಅರಣ್ಯ ಇಲಾಖೆಗೆ ವರ್ಗಾಯಿಸುವ 
ಸಲುವಾಗಿ ಜಿಲ್ಲಾಧಿಕಾರಿ, ತುಮಕೂರು ಇವರು ಪ್ರಸ್ತಾವನೆ ಸಂಖ್ಯೆ : ಎಲ್‌ಆರ್‌ಎಫ್.ಸಿಆರ್‌. 46 /12 - 13, ದಿನಾಂಕ:12 - 12 - 2013 ಮತ್ತು 19 - 04 -2014 
ಪತ್ರದಲ್ಲಿ ಶಿಫಾರಸ್ಸು ಮಾಡಿ, ಸಲ್ಲಿಸಿದ್ದರು ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ , ಸದರಿಯವರು ಅರಣ್ಯ ಇಲಾಖೆಯಿಂದ ಜಮೀನನ್ನು ಗುತ್ತಿಗೆಗೆ 
ಪಡೆದಿದ್ದು ಅದಕ್ಕೆ ಪರ್ಯಾಯವಾಗಿ ಜಮೀನನ್ನು ಖಾಸಗಿಯವರಿಂದ ಖರೀದಿಸಿ, ರಾಜ್ಯ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲು ಕರ್ನಾಟಕ ಭೂ ಸುಧಾರಣಾ 
ಅಧಿನಿಯಮ 1961ರ ಕಲಂ 109 (1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು 
ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1ಎ)ರಡಿ 
ಮೇಲ್ಕಂಡ ಕೃಷಿ ಜಮೀನನ್ನು ರೈತರಿಂದ ಖರೀದಿಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
2. ಈ ಅನುಮತಿಯು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು /ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
3. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
4 . ಉದ್ದೇಶಿತ ಜಮೀನನ್ನು ಅರಕರಣಕ್ಕೆ ಮಾತ್ರ ಉಪಯೋಗಿಸತಕ್ಕದ್ದು. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR: 650 

ಬಿ. ಎಂ . ದಾಕ್ಷಾಯಣಮ್ಮ , 
S . C . 20 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂ : ಸಇ 295 ಎಂಆರ್‌ಇ 2011 ಬೆಂಗಳೂರು, ದಿನಾಂಕ 13ನೇ ಆಗಸ್ಟ್ , 2014, 
ಸರ್ಕಾರವು ಅಧಿಸೂಚನೆ ಸಂಖ್ಯೆ:ಡಿಪಿಸಿ/88/ಸಿಎಂಡಿ/64 , ದಿನಾಂಕ: 15 - 04 -1964 ಹಾಗೂ ಅಧಿಸೂಚನೆ ಸಂ : ಡಿಪಿಸಿ/458 /ಸಿಎಂಡಿ/68 , 
ದಿನಾಂಕ: 26 - 03 - 1969ರ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟಕ್ಕಾಗಿ ಹೊಳೆನರಸೀಪುರ, ಅರಕಲಗೂಡು ತಾಲ್ಲೂಕುಗಳನ್ನು 
ಒಳಗೊಂಡಂತೆ ಹೊಳೆನರಸೀಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ನಿಗಧಿಪಡಿಸಿದೆ. 

ಮತ್ತು ಆದಕಾರಣ, ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಹೊಳೆನರಸೀಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರದಲ್ಲಿ ಈ ಮುಂದೆ ನಮೂದಿಸಲಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೯೧ 


1. ಜಾನುವಾರುಗಳು , 2 .ಮೇಕೆಗಳು, 3.ಕುರಿಗಳು , 4 . ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5 , ಎಲ್ಲಾ ಹೂ . ಗಳು, 6, ಸಜ್ಜೆ , 7. ಜವೆ ಗೋಧಿ, 8. 
ಜೋಳ, 9.ಕಂಬು , 10. ಮೆಕ್ಕೆಜೋಳ, 11. ನವಣೆ, 12. ಭತ್ತ, 13.ರಾಗಿ, 14 . ಅಕ್ಕಿ, 15.ಸಾಮೆ ( ಸಾವೆ), 16 .ಗೋಧಿ, 17 .ಅಂಟುವಾಳ, 18. ಬೊಂಬು, 19 . ಬೆತ್ತ, 
20. ಹಿಪ್ಲೇಬೀಜ, 21. ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 25 . ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 
28.ಬೋರೆಹಣ್ಣು, 29. ಹುಳಿಹಣ್ಣುಗಳು , 30 . ಚಕ್ಕೋತನ ಹಣ್ಣು, 31. ಪೇರಲೆಹಣ್ಣು (ಸೀಬೆಹಣ್ಣು), 32. ದ್ರಾಕ್ಷಿ, 33. ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 
35 . ನಿಂಬೆಹಣ್ಣು, 36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ , 39. ಮರಸೇಬು, 40. ಪೈನಾಪಲ್ ( ಅನಾನಸ್ ), 41.ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 
42 .ದಾಳಿಂಬೆಹಣ್ಣು, 43.ಸಪೋಟಾ, 44 .ಸಿದ್ದೋಟ, 45. ಕಿತ್ತಳೆ, 46.ಕಲ್ಲಂಗಡಿ, 47.ನೆಲಗಡಲೆ (ಶೇಂಗಾ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 
49. ಹತ್ತಿಬೀಜ, 50. ಅಗಸೆಬೀಜ, 51. ಸಾಸುವೆ, 52 . ಹುಚ್ಚೆಳ್ಳು , 53.ಕುಸುಬೆ, 54. ಎಳ್ಳು, 55.ಸೂರ್ಯಕಾಂತಿಬೀಜ, 56. 

ಸೋಯಾಬೀನ್, 57.ಅಡಿಕೆ , 
58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 60.ತೆಂಗಿನಕಾಯಿ , 61.ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯ ), 63. ಬೆಳ್ಳುಳ್ಳಿ, 64. ಶುಂಠಿ , 65. ಮೆಂತ್ಯ , 
66.ಕಾಳುಮೆಣಸು, 67.ಅರಿಶಿನ , 68. ಅಲಸಂದೆ (ಇಡೀ ಮತ್ತು ಒಡೆದ), 69 . ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು ಒಡೆದ), 71 .ಉದ್ದು 
( ಇಡೀ ಮತ್ತು ಒಡೆದ), 72. ಬುಲ್ಲರ್ ( ಇಡೀ ಮತ್ತು ಒಡೆದ), 73 . ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75 . ಲಾಕ್ ( ಇಡೀ ಮತ್ತು ಒಡೆದ), 
76.ಮಡಿಕೆ (ಮಟಕಿ ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79 .ತೊಗರಿ ( ಇಡೀ ಮತ್ತು ಒಡೆದ), 
80 .ಮೋತ್ ( ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು , 
83. ಹಸಿರುಮೆಣಸಿನಕಾಯಿ , 84.ಈರುಳ್ಳಿ , 85. ಆಲೂಗೆಡ್ಡೆ, 86 . ಸುವರ್ಣಗೆಡ್ಡೆ, 87 .ಸಿಹಿಗೆಣಸು ( ಗೆಣಸು), 88.ಟೊಮ್ಯಾಟೋ , 89 .ವೀಳ್ಯದೆಲೆ, ೨೦ . ಬೆಲ್ಲ, 
91.ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ. 

ಮತ್ತು ಆದಕಾರಣ , ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ಹೊಳೆನರಸೀಪುರ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು ಕರ್ನಾಟಕ 
ಸರ್ಕಾರವು ಈಗ ಉದ್ದೇಶಿಸಿದೆ. 

ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 3ನ್ನು ಓದಿ ಕಲಂ 
145 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹೊಳೆನರಸೀಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ 
ಕ್ಷೇತ್ರವನ್ನು ವಿಭಜಿಸಿ ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 3ನೇ ಅಂಕಣದಲ್ಲಿ 
ನಿರ್ಧಿಷ್ಟಪಡಿಸಿದ ಮಾರುಕಟ್ಟೆ ಕ್ಷೇತ್ರದ ಪರಿಮಿತಿಯನ್ನೊಳಗೊಂಡಂತೆ, 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ ಮಾರುಕಟ್ಟೆ ಕ್ಷೇತ್ರಗಳನ್ನು 
ವಿಭಜಿಸಲು ಈ ಮೂಲಕ ಉದ್ದೇಶವನ್ನು ಪ್ರಕಟಿಸಿದೆ. 

- 3 


೯ಟಕ 


ಕ್ರಸಂ. 


ಮಾರುಕಟ್ಟೆ ಕ್ಷೇತ್ರ 


ಮಾರುಕಟ್ಟೆ ಕ್ಷೇತ್ರದ 

ಪರಿಮಿತಿ 


ಕೃಷಿ ಉತ್ಪನ್ನಗಳು 


1 . 


ಹೊಳೆನರಸೀಪುರ 


ಹೊಳೆನರಸೀಪುರ 


ಮಾರುಕಟ್ಟೆ ಕ್ಷೇತ್ರ 


ತಾಲ್ಲೂಕು 


1. ಜಾನುವಾರುಗಳು, 2 .ಮೇಕೆಗಳು , 3.ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು 
ತೆಗೆಯದ), 5 , ಎಲ್ಲಾ ಹೂ . ಗಳು , 6, ಸಜ್ಜೆ, 7.ಜವೆ ಗೋಧಿ, 8, ಜೋಳ, 
9.ಕಂಬು, 10. ಮೆಕ್ಕೆಜೋಳ, 11.ನವಣೆ, 12. ಭತ್ತ , 13. ರಾಗಿ, 14 . ಅಕ್ಕಿ , 15. ಸಾಮೆ 
( ಸಾವೆ), 16.ಗೋಧಿ, 17. ಅಂಟುವಾಳ, 18. ಬೊಂಬು, 19. ಬೆತ್ತ, 20.ಹಿಪ್ಪೇಬೀಜ, 
21 . ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 
25. ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 28 .ಬೋರೆಹಣ್ಣು, 
29 . ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 
32. ದ್ರಾಕ್ಷಿ, 33 . ಹಲಸಿನಹಣ್ಣು, 34 .ಜಂಬುನೇರಳೆಹಣ್ಣು, 35.ನಿಂಬೆಹಣ್ಣು, 
36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 39. ಮರಸೇಬು, 40 . ಪೈನಾಪಲ್ 
(ಅನಾನಸ್), 41.ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42 . ದಾಳಿಂಬೆಹಣ್ಣು, 
43.ಸಪೋಟಾ, 44.ಸಿದ್ದೋಟ, 45 .ಕಿತ್ತಳೆ, 46 .ಕಲ್ಲಂಗಡಿ, 47, ನೆಲಗಡಲೆ ( ಶೇಂಗಾ) 
(ಕಾಯಿ ಮತ್ತು ಬೀಜ), 48. ಹರಳುಬೀಜ, 49 .ಹತ್ತಿಬೀಜ, 50. ಅಗಸೆಬೀಜ, 
51 . ಸಾಸುವೆ, 52 . ಹುಚ್ಚೆಳ್ಳು , 53.ಕುಸುಬೆ, 54. ಎಳ್ಳು , 55 .ಸೂರ್ಯ ಕಾಂತಿಬೀಜ, 
56.ಸೋಯಾಬೀನ್, 57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 
60.ತೆಂಗಿನಕಾಯಿ , 61.ಕೊಬ್ಬರಿ, 62 .ಕೊತ್ತಂಬರಿಬೀಜ ( ಧನಿಯ ), 63. ಬೆಳ್ಳುಳ್ಳಿ, 
64. ಶುಂಠಿ , 65 . ಮೆಂತ್ಯ 66.ಕಾಳುಮೆಣಸು, 67. ಅರಿಶಿನ, 68. ಅಲಸಂದೆ ( ಇಡೀ 
ಮತ್ತು ಒಡೆದ), 69. ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು 
ಒಡೆದ), 71.ಉದ್ದು ( ಇಡೀ ಮತ್ತು ಒಡೆದ), 72 . ಬುಲ್ಲರ್ ( ಇಡೀ ಮತ್ತು ಒಡೆದ), 
73 . ಹೆಸರು ( ಇಡೀ ಮತ್ತು ಒಡೆದ), 74.ಹುರುಳಿ, 75 .ಲಾಕ್ (ಇಡೀ ಮತ್ತು 
ಒಡೆದ), 76. ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) 
( ಇಡೀ ಮತ್ತು ಒಡೆದ), 78 .ಬಟಾಣಿ, 79.ತೊಗರಿ ( ಇಡೀ ಮತ್ತು ಒಡೆದ), 
80.ಮೋತ್ ( ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ) , 82 .ಕಾಯಿಗಳು , 83. ಹಸಿರುಮೆಣಸಿನಕಾಯಿ , 
84.ಈರುಳ್ಳಿ, 85. ಆಲೂಗೆಡ್ಡೆ, 86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು ( ಗೆಣಸು), 
88.ಟೊಮ್ಯಾಟೋ , 89 .ವೀಳ್ಯದೆಲೆ, 90. ಬೆಲ್ಲ, 91. ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ, 


೩೮೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

ಭಾಗ ೩ 
ಅರಕಲಗೂಡು 

ಅರಕಲಗೂಡು 1.ಜಾನುವಾರುಗಳು, 2.ಮೇಕೆಗಳು, 3.ಕುರಿಗಳು, 4.ಹತ್ತಿ ( ಬೀಜ ತೆಗೆದ ಮತ್ತು 
ಮಾರುಕಟ್ಟೆ ಕ್ಷೇತ್ರ 

ತಾಲ್ಲೂಕು 

ತೆಗೆಯದ), 5, ಎಲ್ಲಾ ಹೂ . ಗಳು , 6, ಸಜ್ಜೆ , 7. ಜವೆ ಗೋಧಿ, 8, ಜೋಳ, 
9.ಕಂಬು, 10. ಮೆಕ್ಕೆಜೋಳ, 11.ನವಣೆ, 12. ಭತ್ತ, 13. ರಾಗಿ, 14. ಅಕ್ಕಿ, 15.ಸಾಮೆ 
( ಸಾವೆ), 16 .ಗೋಧಿ, 17. ಅಂಟುವಾಳ, 18. ಬೊಂಬು, 19 . ಬೆತ್ತ, 20.ಹಿಪ್ಪೇಬೀಜ, 
21. ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ , 24 . ಹುಣಸೇಹಣ್ಣು, 
25. ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 
32 . ದ್ರಾಕ್ಷಿ, 33. ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 35.ನಿಂಬೆಹಣ್ಣು, 
36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 39. ಮರಸೇಬು, 40.ಪೈನಾಪಲ್ 
( ಅನಾನಸ್), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42 . ದಾಳಿಂಬೆಹಣ್ಣು, 
43.ಸಪೋಟಾ, 44 . ಸಿದ್ದೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 47,ನೆಲಗಡಲೆ ( ಶೇಂಗಾ) 
(ಕಾಯಿ ಮತ್ತು ಬೀಜ), 48. ಹರಳುಬೀಜ, 49 .ಹತ್ತಿಬೀಜ, 50.ಅಗಸೆಬೀಜ, 
51.ಸಾಸುವೆ, 52. ಹುಚ್ಚೆಳ್ಳು , 53.ಕುಸುಬೆ , 54 . ಎಳ್ಳು , 55 .ಸೂರ್ಯಕಾಂತಿಬೀಜ, 
56.ಸೋಯಾಬೀನ್, 57 .ಅಡಿಕೆ, 58. 

ಗೋಡಂಬಿಬೀಜ, 59 .ಒಣಮೆಣಸಿನಕಾಯಿ , 
60. ತೆಂಗಿನಕಾಯಿ , 61.ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯ), 63. ಬೆಳ್ಳುಳ್ಳಿ, 
64. ಶುಂಠಿ , 65. ಮೆಂತ್ಯ , 66.ಕಾಳುಮೆಣಸು, 67. ಅರಿಶಿನ, 68.ಅಲಸಂದೆ ( ಇಡೀ 
ಮತ್ತು ಒಡೆದ), 69.ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು 
ಒಡೆದ), 71.ಉದ್ದು ( ಇಡೀ ಮತ್ತು ಒಡೆದ), 72. ಬುಲ್ಲರ್ ( ಇಡೀ ಮತ್ತು ಒಡೆದ), 
73 . ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75. ಲಾಕ್ ( ಇಡೀ ಮತ್ತು 
ಒಡೆದ), 76 .ಮಡಿಕೆ ( ಮಟಕಿ ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ (ಮಸೂರಿ) 
( ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ ( ಇಡೀ ಮತ್ತು ಒಡೆದ), 
80.ಮೋತ್ ( ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82.ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 
84 .ಈರುಳ್ಳಿ, 85.ಆಲೂಗೆಡ್ಡೆ, 86. ಸುವರ್ಣಗೆಡ್ಡೆ, 87. ಸಿಹಿಗೆಣಸು (ಗೆಣಸು), 

88 .ಟೊಮ್ಯಾಟೋ , 89 .ವೀಳ್ಯದೆಲೆ, ೨೦. ಬೆಲ್ಲ , 91.ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ, 
ಸದರಿ ಅಧಿಸೂಚನೆಯಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ. ಆಕ್ಷೇಪಣೆ 
ಅಥವಾ ಸಲಹೆಗಳನ್ನು ಈ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 32 ದಿನಗಳೊಳಗೆ ಸ್ವೀಕರಿಸಲ್ಪಡುವಂತೆ ಪ್ರಧಾನ ಕಾರ್ಯದರ್ಶಿಗಳು, 
ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರ , ಬಹುಮಹಡಿಗಳ ಕಟ್ಟಡ, ಡಾ|| ಅಂಬೇಡ್ಕರ್ ವೀಧಿ, ಬೆಂಗಳೂರು- 01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR: 634 

ಈ . ಪಾಪಣ್ಣ , 
S. C.100 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂ : ಸಇ 238 ಎಂಆರ್‌ಇ 2013 ಬೆಂಗಳೂರು, ದಿನಾಂಕ 13ನೇ ಆಗಸ್ಟ್ , 2014 , 
ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಡಿಪಿಸಿ/515/ ಸಿಎಂಡಿ/ 68, ದಿನಾಂಕ: 08 - 04 - 1969ರ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ 
ಮಾರಾಟಕ್ಕಾಗಿ ಗುಲ್ಬರ್ಗಾ, ಅಫಜಲಪುರ, ಆಳಂದ, ಜೇವರ್ಗಿ ತಾಲ್ಲೂಕುಗಳನ್ನು ಒಳಗೊಂಡಂತೆ ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರವನ್ನು ನಿಗಧಿಪಡಿಸಿದೆ. 

ನಂತರದಲ್ಲಿ ಅಧಿಸೂಚನೆ ಸಂ : ಸಿ/56/ ಎಂಆರ್‌ಇ/1 /2010, ದಿನಾಂಕ: 16 -12 - 2011ರ ಮೂಲಕ ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಜೇವರ್ಗಿ ತಾಲ್ಲೂಕಿಗೆ ಪ್ರತ್ಯೇಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸ್ಥಾಪಿಸಿದೆ. 

ಮತ್ತು ಆದಕಾರಣ , ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರದಲ್ಲಿ ಈ ಮುಂದೆ ನಮೂದಿಸಲಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. 

1. ಜಾನುವಾರುಗಳು, 2. ಮೇಕೆಗಳು , 3.ಕುರಿಗಳು, 4 .ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5, ಎಲ್ಲಾ ಹೂ . ಗಳು, 6, ಸಜ್ಜೆ, 7.ಜವೆ ಗೋಧಿ, 8. 
ಜೋಳ, ೨.ಕಂಬು , 10. ಮೆಕ್ಕೆಜೋಳ, 11.ನವಣೆ, 12 . ಭತ್ತ, 13. ರಾಗಿ, 14. ಅಕ್ಕಿ, 15.ಸಾಮೆ ( ಸಾವೆ), 16 .ಗೋಧಿ, 17. ಅಂಟುವಾಳ, 18. ಬೊಂಬು , 19. ಬೆತ್ತ , 
20. ಹಿಪ್ಪೇಬೀಜ, 21. ಹೊಂಗೇಬೀಜ, 22. ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 25. ಹುಣಸೇಬೀಜ, 26 .ಸೇಬು, 27.ಬಾಳೆಹಣ್ಣು, 
28.ಬೋರೆಹಣ್ಣು, 29 . ಹುಳಿಹಣ್ಣುಗಳು, 30 . ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32. ದ್ರಾಕ್ಷಿ, 33.ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 

ಬೂಜ, 37 . ಮಾವಿನಹಣ್ಣು, 38 .ಮೂಸಂಬಿ, 39. ಮರಸೇಬು, 40. ಪೈನಾಪಲ್ ( ಅನಾನಸ್ ) , 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 
42. ದಾಳಿಂಬೆಹಣ್ಣು, 43.ಸಪೋಟಾ, 44 .ಸಿದ್ದೋಟ, 45 . ಕಿತ್ತಳೆ , 46.ಕಲ್ಲಂಗಡಿ, 47. ನೆಲಗಡಲೆ (ಶೇಂಗಾ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೯೩ 


3 . 


49. ಹತ್ತಿಬೀಜ, 50.ಅಗಸೆಬೀಜ, 51. ಸಾಸುವೆ, 52 . ಹುಚ್ಚೆಳ್ಳು, 53 .ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 56 . 

ಸೋಯಾಬೀನ್, 57. ಅಡಿಕೆ , 
58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 60 .ತೆಂಗಿನಕಾಯಿ , 61.ಕೊಬ್ಬರಿ, 62 .ಕೊತ್ತಂಬರಿಬೀಜ ( ಧನಿಯ ), 63. ಬೆಳ್ಳುಳ್ಳಿ, 64. ಶುಂಠಿ , 65. ಮೆಂತ್ಯ , 
66.ಕಾಳುಮೆಣಸು, 67. ಅರಿಶಿನ, 68. ಅಲಸಂದೆ ( ಇಡೀ ಮತ್ತು ಒಡೆದ), 69.ಅವರೆ ( ಇಡೀ ಮತ್ತು ಒಡೆದ), 70 .ಕಡಲೆ (ಇಡೀ ಮತ್ತು ಒಡೆದ), 71.ಉದ್ದು 
( ಇಡೀ ಮತ್ತು ಒಡೆದ), 72. ಬುಲ್ಲರ್ ( ಇಡೀ ಮತ್ತು ಒಡೆದ), 73. ಹೆಸರು ( ಇಡೀ ಮತ್ತು ಒಡೆದ), 74. ಹುರುಳಿ, 75. ಲಾಕ್ ( ಇಡೀ ಮತ್ತು ಒಡೆದ), 
76. ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79 .ತೊಗರಿ ( ಇಡೀ ಮತ್ತು ಒಡೆದ), 
80.ಮೋತ್ ( ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು, 
83. ಹಸಿರುಮೆಣಸಿನಕಾಯಿ , 84 .ಈರುಳ್ಳಿ , 85.ಆಲೂಗೆಡ್ಡೆ, 86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು ( ಗೆಣಸು), 88 .ಟೊಮ್ಯಾಟೋ , 89.ವೀಳ್ಯದೆಲೆ, ೨೦ . ಬೆಲ್ಲ, 
91. ತೆಂಗಿನಕಡ್ಡಿ , 92.ಒಣದ್ರಾಕ್ಷಿ. 

ಮತ್ತು ಆದಕಾರಣ , ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು ಕರ್ನಾಟಕ ಸರ್ಕಾರವು 
ಈಗ ಉದ್ದೇಶಿಸಿದೆ. 

ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 3ನ್ನು ಓದಿ ಕಲಂ 
145(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು 
ವಿಭಜಿಸಿ ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 3ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ 
ಮಾರುಕಟ್ಟೆ ಕ್ಷೇತ್ರದ ಪರಿಮಿತಿಯನ್ನೊಳಗೊಂಡಂತೆ, 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ ಮಾರುಕಟ್ಟೆ ಕ್ಷೇತ್ರಗಳನ್ನು ವಿಭಜಿಸಲು ಈ 
ಮೂಲಕ ಉದ್ದೇಶವನ್ನು ಪ್ರಕಟಿಸಿದೆ. 
- 2 

ಮಾರುಕಟ್ಟೆ ಕ್ಷೇತ್ರದ 
ಕ್ರಸಂ. ಮಾರುಕಟ್ಟೆ ಕ್ಷೇತ್ರ 

ಕೃಷಿ ಉತ್ಪನ್ನಗಳು 
ಪರಿಮಿತಿ 
1. | ಗುಲ್ಬರ್ಗಾ ಮಾರುಕಟ್ಟೆ ಕ್ಷೇತ್ರ ಗುಲ್ಬರ್ಗಾ , 1. ಜಾನುವಾರುಗಳು, 2.ಮೇಕೆಗಳು, 3.ಕುರಿಗಳು , 4 .ಹತ್ತಿ (ಬೀಜ ತೆಗೆದ ಮತ್ತು 

ಅಫಜಲಪುರ ತೆಗೆಯದ), 5, ಎಲ್ಲಾ ಹೂ .ಗಳು, 6, ಸಜ್ಜೆ, 7.ಜವೆ ಗೋಧಿ, 8, ಜೋಳ, 
ತಾಲ್ಲೂಕುಗಳು 9.ಕಂಬು, 10 . ಮೆಕ್ಕೆಜೋಳ, 11. ನವಣೆ, 12. ಭತ್ತ, 13. ರಾಗಿ, 14. ಅಕ್ಕಿ, 14. ಸಾಮೆ 

( ಸಾವೆ), 16 . 

ಗೋಧಿ, 17.ಅಂಟುವಾಳ, 18 . ಬೊಂಬು, 19. ಬೆತ್ತ, 20. ಹಿಪ್ಪೇಬೀಜ, 
21. ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 
25 . ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 
29 . ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 
32. ದ್ರಾಕ್ಷಿ, 33.ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 35.ನಿಂಬೆಹಣ್ಣು, 
36 .ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್ 
( ಅನಾನಸ್), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 
43.ಸಪೋಟಾ, 44. ಸಿದ್ದೋಟ, 45 .ಕಿತ್ತಳೆ, 46 .ಕಲ್ಲಂಗಡಿ , 47, ನೆಲಗಡಲೆ ( ಶೇಂಗಾ) 
(ಕಾಯಿ ಮತ್ತು ಬೀಜ), 48. ಹರಳುಬೀಜ, 49 . ಹತ್ತಿಬೀಜ, 50.ಅಗಸೆಬೀಜ, 
51.ಸಾಸುವೆ , 52 . ಹುಚ್ಚೆಳ್ಳು , 53. ಕುಸುಬೆ, 54 . ಎಳ್ಳು , 55.ಸೂರ್ಯ ಕಾಂತಿಬೀಜ, 
56.ಸೋಯಾಬೀನ್, 57 . ಅಡಿಕೆ , 58.ಗೋಡಂಬಿಬೀಜ, 59 . ಒಣಮೆಣಸಿನಕಾಯಿ , 
60.ತೆಂಗಿನಕಾಯಿ , 61.ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯ), 63. ಬೆಳ್ಳುಳ್ಳಿ, 
64. ಶುಂಠಿ , 65. ಮೆಂತ್ಯ , 66.ಕಾಳುಮೆಣಸು, 67. ಅರಿಶಿನ , 68.ಅಲಸಂದೆ ( ಇಡೀ 
ಮತ್ತು ಒಡೆದ), 69.ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು 
ಒಡೆದ), 71 .ಉದ್ದು ( ಇಡೀ ಮತ್ತು ಒಡೆದ), 72 . ಬುಲ್ಲರ್ (ಇಡೀ ಮತ್ತು ಒಡೆದ), 
73. ಹೆಸರು ( ಇಡೀ ಮತ್ತು ಒಡೆದ), 74. ಹುರುಳಿ , 75. ಲಾಕ್ (ಇಡೀ ಮತ್ತು 
ಒಡೆದ) , 76 .ಮಡಿಕೆ (ಮಟಕಿ ) ( ಇಡೀ ಮತ್ತು ಒಡೆದ) , 77 . ಚೆನ್ನಂಗಿ ( ಮಸೂರಿ) 
( ಇಡೀ ಮತ್ತು ಒಡೆದ), 78 .ಬಟಾಣಿ, 79.ತೊಗರಿ ( ಇಡೀ ಮತ್ತು ಒಡೆದ), 
80.ಮೋತ್ ( ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು, 83. ಹಸಿರುಮೆಣಸಿನಕಾಯಿ, 
84.ಈರುಳ್ಳಿ, 85.ಆಲೂಗೆಡ್ಡೆ, 86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು ( ಗೆಣಸು), 
88.ಟೊಮ್ಯಾಟೋ , 89 .ವೀಳ್ಯದೆಲೆ, ೨೦. ಬೆಲ್ಲ, 91.ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ, 


2 . 


ಆಳಂದ 
ಮಾರುಕಟ್ಟೆ ಕ್ಷೇತ್ರ 


ಆಳಂದ 
ತಾಲ್ಲೂಕು 


1.ಜಾನುವಾರುಗಳು , 2.ಮೇಕೆಗಳು , 3.ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು 
ತೆಗೆಯದ), 5, ಎಲ್ಲಾ ಹೂ . ಗಳು, 6, ಸಜ್ಜೆ, 7.ಜವೆ ಗೋಧಿ, 8, ಜೋಳ, 
9 .ಕಂಬು , 10 . ಮೆಕ್ಕೆಜೋಳ, 11. ನವಣೆ, 12. ಭತ್ತ , 13. ರಾಗಿ, 14. ಅಕ್ಕಿ, 14. ಸಾಮೆ 
( ಸಾವ), 16.ಗೋಧಿ, 17.ಅಂಟುವಾಳ, 18 . ಬೊಂಬು , 19. ಬೆತ್ತ, 20 .ಹಿಪ್ತಬೀಜ, 


೩೮೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


21. ಹೊಂಗೇಬೀಜ, 22 .ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 
25. ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 
32 . ದ್ರಾಕ್ಷಿ, 33. ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 35 .ನಿಂಬೆಹಣ್ಣು, 
36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 39 . ಮರಸೇಬು, 40 .ಪೈನಾಪಲ್ 
( ಅನಾನಸ್), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42 . ದಾಳಿಂಬೆಹಣ್ಣು, 
43.ಸಪೋಟಾ, 44.ಸಿದ್ದೋಟ, 45 .ಕಿತ್ತಳೆ , 46.ಕಲ್ಲಂಗಡಿ , 47. ನೆಲಗಡಲೆ (ಶೇಂಗಾ) 
(ಕಾಯಿ ಮತ್ತು ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50.ಅಗಸೆಬೀಜ, 
51. ಸಾಸುವೆ , 52. ಹುಚ್ಚೆಳ್ಳು , 53.ಕುಸುಬೆ, 54. ಎಳ್ಳು , 55 .ಸೂರ್ಯಕಾಂತಿಬೀಜ, 
56.ಸೋಯಾಬೀನ್, 57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 
60.ತೆಂಗಿನಕಾಯಿ , 61.ಕೊಬ್ಬರಿ, 62 .ಕೊತ್ತಂಬರಿಬೀಜ ( ಧನಿಯ), 63. ಬೆಳ್ಳುಳ್ಳಿ, 
64. ಶುಂಠಿ , 65. ಮೆಂತ್ಯ , 66.ಕಾಳುಮೆಣಸು, 67. ಅರಿಶಿನ , 68. ಅಲಸಂದೆ ( ಇಡೀ 
ಮತ್ತು ಒಡೆದ), 69. ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು 
ಒಡೆದ), 71.ಉದ್ದು ( ಇಡೀ ಮತ್ತು ಒಡೆದ), 72 . ಬುಲ್ಲರ್ ( ಇಡೀ ಮತ್ತು ಒಡೆದ), 
73. ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75 . ಲಾಕ್ (ಇಡೀ ಮತ್ತು 
ಒಡೆದ), 76 .ಮಡಿಕೆ ( ಮಟಕಿ ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ (ಮಸೂರಿ) 
( ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ ( ಇಡೀ ಮತ್ತು ಒಡೆದ), 
80.ಮೋತ್ ( ಇಡೀ ಮತ್ತು ಒಡೆದ) , 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 
84 .ಈರುಳ್ಳಿ, 85.ಆಲೂಗೆಡ್ಡೆ, 86 . ಸುವರ್ಣಗೆಡ್ಡೆ, 87 .ಸಿಹಿಗೆಣಸು ( ಗೆಣಸು), 

88.ಟೊಮ್ಯಾಟೋ , 89.ವೀಳ್ಯದೆಲೆ, 90 . ಬೆಲ್ಲ, 91.ತೆಂಗಿನಕಡ್ಡಿ , 92.ಒಣದ್ರಾಕ್ಷಿ, 
ಸದರಿ ಅಧಿಸೂಚನೆಯಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ. ಆಕ್ಷೇಪಣೆ 
ಅಥವಾ ಸಲಹೆಗಳನ್ನು ಈ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 32 ದಿನಗಳೊಳಗೆ ಸ್ವೀಕರಿಸಲ್ಪಡುವಂತೆ ಪ್ರಧಾನ ಕಾರ್ಯದರ್ಶಿಗಳು, 
ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರ, ಬಹುಮಹಡಿಗಳ ಕಟ್ಟಡ, ಡಾ|| ಅಂಬೇಡ್ಕರ್ ವೀಧಿ, ಬೆಂಗಳೂರು- 01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR: 649 

ಈ . ಪಾಪಣ್ಣ , 
S . C100 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
- ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಮುಖ್ಯ ಇಂಜಿನಿಯರ್‌ರವರ ಕಛೇರಿ, ಸಂಪರ್ಕ ಮತ್ತು ಕಟ್ಟಡಗಳು ( ದ), ಬೆಂಗಳೂರು, ದಿನಾಂಕ: 28 .08. 2014 

ಅಧಿಸೂಚನೆ 
ಸಂಖ್ಯೆ : ಸಿಬಿಎಸ್ :206: ಕಿ. ಇ೦ / ಸ . ಇ೦ - 2: ಜೆ . ಪ.ತಿದ್ದುಪಡಿ: ಇಎಸ್‌ಎಫ್ : 2013 - 14 , ಬೆಂಗಳೂರು ದಿನಾಂಕ: 28 - 08 - 2014 
ಈ ಕಛೇರಿ ಅಧಿಸೂಚನೆ ಸಂ : ಸಿಬಿಎಸ್:232: ಸ. ಇಂ .ವಿಭಾಗ - 2: ಅಂ . ಜೆ . ಪಟ್ಟಿ : ಇಎಸ್ಎಫ್:2012 - 13, ದಿನಾಂಕ25 .03.2013 ರಲ್ಲಿ ಲೋಕೋಪಯೋಗಿ 
ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಇಂಜಿನಿಯರ್ 
ವಿಭಾಗ -2ರವರುಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಲಾಗಿದೆ. 

- ಶ್ರೀ . ವೀರಣ್ಣ ಆರ್. ಸ. ಇಂ . ವಿ - 2 ಇವರು ದಿನಾಂಕ 20.12.2013ರಂದು ಈ ಕಛೇರಿಗೆ ಮನವಿ ಸಲ್ಲಿಸಿದ್ದು , ಸದರಿ ಮನವಿ ಪತ್ರದಲ್ಲಿ ದಿನಾಂಕ 
25.03.2013ರಂದು ಈ ಕಛೇರಿಯಿಂದ ಹೊರಡಿಸಲಾದ ಅಧಿಸೂಚನೆಯಲ್ಲಿ ಸಹಾಯಕ ಇಂಜಿನಿಯರ್‌ರವರ ವಿಭಾಗ - 2ರ ವೃಂದದ ಅಂತಿಮ ಜೇಷ್ಠತಾ 
ಪಟ್ಟಿಯಲ್ಲಿ ದಿನಾಂಕ: 20.03 .2012ರಂದು ಪದೋನ್ನತಿ ಹೊಂದಿದ್ದು, ಅದರಲ್ಲಿ ನನ್ನ ಅರ್ಹತಾ ದಿನಾಂಕವು 07.02 . 2011 ಎಂದು ನಿಗಧಿಪಡಿಸಿದೆ. ಆದರೆ 
ನಾನು ಜನರಲ್ ಲಾ ಭಾಗ - 1ರ ಇಲಾಖಾ ಪರೀಕ್ಷೆಯನ್ನು 2011ರ ಮೊದಲನೇ ಅಧಿವೇಶನದಲ್ಲಿ ತೇರ್ಗಡೆ ಹೊಂದಿದ್ದು , ಸದರಿ ಫಲಿತಾಂಶವು ದಿನಾಂಕ 
27.10 .2011ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. ಅದರಂತೆ ನಿಗಧಿಪಡಿಸಿರುವ ಅರ್ಹತಾ ದಿನಾಂಕ 07.02. 2011ರ ಬದಲಾಗಿ ದಿನಾಂಕ 
20.03.2012ಕ್ಕೆ ನಿಗಧಿಪಡಿಸುವಂತೆ ಮನವಿ ಪತ್ರದಲ್ಲಿ ಕೋರಿರುತ್ತಾರೆ . 

ಅದರಂತೆ ಪರಿಶೀಲಿಸಲಾಗಿ, ಸದರಿಯವರು ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು( ದ) ಬೆಂಗಳೂರು ಮತ್ತು ( ಉ ), ಧಾರವಾಡ 
ಇವರ ಪತ್ರ ಸಂ .ಸಿಬ್ಬಂದಿ - 2:ಕಿ. ಇಂ : 95 - 96 / 93/ ದಿನಾಂಕ 05. 05 .1995 ಮತ್ತು ಸಂ .ಸಿಬಿ.ಎನ್‌: 01 :ಎಪಿಟಿಟಿ: 95 ದಿನಾಂಕ 25 . 04 .1995ರ ಆದೇಶದ ಪ್ರಕಾರ 
ಸದರಿಯವರು ಅಂಗವಿಕಲ ಮೀಸಲಾತಿ ಬ್ಯಾಕ್‌ಲಾಗ್ ಕಿರಿಯ ಇಂಜಿನಿಯರ್ ಹುದ್ದೆಗೆ ದಿನಾಂಕ 23 .05.1995ರಂದು ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ . 

ಈ ಕಛೇರಿ ಅಧಿಸೂಚನೆ ಸಂ . ಸಿ. ಬಿ .ಎಸ್: 11: ಜಿಡಿಎಲ್ :ಇಎಸ್‌ಇ:2007 - 08 ದಿನಾಂಕ 29 .3. 2008ರಲ್ಲಿ ದಿನಾಂಕ 01.01.2005ರಲ್ಲಿದ್ದಂತೆ ಕಿರಿಯ 
ಇಂಜಿನಿಯರ್‌ಗಳ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಸೇವಾ ಜೇಷ್ಠತಾ ಕ್ರಮ ಸಂ .503 ಆಗಿರುತ್ತದೆ. ತದನಂತರ ಈ ಕಛೇರಿ ಜ್ಞಾಪನಾ ಪತ್ರ 
ಸಂ . ಸಿಬಿಎಸ್:40:ಕಿ: ಇಂ : ಸ. ಇಂ . ವಿ -2 : ಪದೋನ್ನತಿ:ಇಎಸ್ಎಫ್:2011 -12 ದಿನಾಂಕ 28.04.2012 ರಂದು ಕಿರಿಯ ಇಂಜಿನಿಯರ್ ಹುದ್ದೆಯಿಂದ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೯೫ 


ಸ. ಇಂ . ವಿಭಾಗ -2ರ ವೃಂದಕ್ಕೆ ಪದೋನ್ನತಿ ನೀಡಲಾಗಿರುತ್ತದೆ. ಈ ಕಛೇರಿ ಅಧಿಸೂಚನೆ ಸಂ .ಸಿಬಿ. ಎಸ್ . ಸ. ಇಂ .( ವಿ - 2)/ ಜೆ . ಪ. ಇಎಸ್ಎಸ್ /2012 -13 
ದಿನಾಂಕ 31.10.2012 ರಲ್ಲಿ ಸಹಾಯಕ ಇಂಜಿನಿಯರ್ ವಿಭಾಗ - 2ರ ವೃಂದದ ಪರಿಷ್ಕೃತ ತಾತ್ಕಾಲಿಕ ಪುನರಾವಲೋಕನ ಜೇಷ್ಠತಾ ಪಟ್ಟಿಯಲ್ಲಿ 
ಸದರಿಯವರಿಗೆ ಪದೋನ್ನತಿ ನೀಡಿದ ದಿನಾಂಕ 20.03.2012 ಹಾಗೂ ಅರ್ಹತಾ ದಿನಾಂಕ : 07. 02.2011ಕ್ಕೆ ನಿಗಧಿಪಡಿಸಿದೆ. ತದನಂತರ ಈ ಕಛೇರಿ 
ಅಧಿಸೂಚನೆ No . ಸಿಬಿಎಸ್.ಸ. ಇಂ ( ವಿ -2 ) ಅ೦. ಜೇ . ಪ / ಇಎಸ್ಎಫ್/2012 - 13 dated 25 .03.2013 ರಲ್ಲಿ ಸಹಾಯಕ ಇಂಜಿನಿಯರ್ ವಿಭಾಗ - 2ರ ವೃಂದದ 
ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಪದೋನ್ನತಿ ದಿನಾಂಕ 20.03.2012 ಹಾಗೂ ಅರ್ಹತಾ ದಿನಾಂಕ 07 . 02.2011 ಎಂದು ನಿಗಧಿಪಡಿಸಿದೆ. 

ಆದರಿ ಸದರಿಯವರು ಜನರಲ್ ಲಾ ಭಾಗ -1ರ ಇಲಾಖಾ ಪರೀಕ್ಷೆಯನ್ನು 2013ನೇ ಸಾಲಿನ ಪ್ರಥಮ ಅಧಿವೇಶದಲ್ಲಿ ತೇರ್ಗಡೆ ಹೊಂದಿದ್ದು, 
ಸದರಿ ಪರೀಕ್ಷೆ ಫಲಿತಾಂಶವು ದಿನಾಂಕ 27.10.2011ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. ಅದರಂತೆ ಫಲಿತಾಂಶವು ಪ್ರಕಟಗೊಂಡ 
ದಿನಾಂಕದಿಂದ ಅರ್ಹತಾ ದಿನಾಂಕವನ್ನು ಪಡೆಯಲು ಅರ್ಹರಾಗಿರುವುದರಿಂದ, ಅರ್ಹತಾ ದಿನಾಂಕವನ್ನು ಈಗಾಗಲೇ ದಿನಾಂಕ 07. 02 .2011ಕ್ಕೆ 
ನಿಗಧಿಪಡಿಸಿರುವ ಬದಲಾಗಿ, 20. 03 .2012ರಂದು ನಿಗಧಿಪಡಿಸುವಂತೆ ಕೋರಿರುತ್ತಾರೆ . 
ಪ್ರಸ್ತುತ ನಿಗಧಿಪಡಿಸಿರುವುದು 
ಸಹಾಯಕ ಇಂಜಿನಿಯರ್ ಕಿರಿಯ ಇಂಜಿನಿಯರ್ 

ಕಿರಿಯ 

ಜನ್ಮ ದಿನಾಂಕ ಪದೋನ್ನತಿ ಅರ್ಹತಾ 
ವಿಭಾಗ - 2ರಲ್ಲಿನ ಜೇಷ್ಠತಾ ಜೇಷ್ಠತಾ ಪಟ್ಟಿಯಲ್ಲಿ ಇಂಜಿನಿಯರ್‌ರವರ 

ನೀಡಲಾದ ದಿನಾಂಕ: ದಿನಾಂಕ 
ಪಟ್ಟಿಯಲ್ಲಿ ರಾಕಿಂಗ್ ಸಂಖ್ಯೆ ಸಂಖ್ಯೆ 

ಹೆಸರು 


4021 

503 ಶ್ರೀ . ವೀರಣ್ಣ ಆರ್. 13 .03.1969 

20. 03 .2012 07. 02.2011 
ಸದರಿಯವರ ಮನವಿಯಲ್ಲಿ ಜನರಲ್ ಲಾ ಭಾಗ - 1ರ ಇಲಾಖಾ ಪರೀಕ್ಷೆಯನ್ನು 2011ನೇ ಸಾಲಿನ ಪ್ರಥಮ ಅಧಿವೇಶನದಲ್ಲಿ ತೇರ್ಗಡೆ 
ಹೊಂದಿದ್ದು, ಸದರಿ ಪರೀಕ್ಷೆಯ ಫಲಿತಾಂಶವು ದಿನಾಂಕ 27.10.2011ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುವುದರಿಂದ, ಸದರಿಯವರ 
ಅರ್ಹತಾ ದಿನಾಂಕವನ್ನು ಪುನರ್‌ಪರಿಶೀಲಿಸಲು ಮನವಿಯನ್ನು ನಿಯಮಾನುಸಾರ ಪರಿಶೀಲಿಸಿ, ಈ ಕೆಳಕಂಡಂತೆ ಪುನರ್‌ನಿಗಧಿಪಡಿಸಿದೆ. 
ಈಗ ಪುನರ್ ನಿಗಧಿಪಡಿಸಿರುತ್ತಿರುವ ಅರ್ಹತಾ ದಿನಾಂಕವು ಈ ಕೆಳಕಂಡಂತಿರುತ್ತದೆ: 


ಕಿರಿಯ 


ಜನ್ಮ ದಿನಾಂಕ 


ಸಹಾಯಕ ಇಂಜಿನಿಯರ್ 
ವಿಭಾಗ - 2ರಲ್ಲಿನ ಜೇಷ್ಠತಾ 
ಪಟ್ಟಿಯಲ್ಲಿ ಬ್ಯಾಕಿಂಗ್ ಸಂಖ್ಯೆ 


ಕಿರಿಯ ಇಂಜಿನಿಯರ್ 
ಜೇಷ್ಠತಾ ಪಟ್ಟಿಯಲ್ಲಿ 

ಸಂಖ್ಯೆ 


ಪದೋನ್ನತಿ 
ನೀಡಲಾದ ದಿನಾಂಕ: 


ಅರ್ಹತಾ 
ದಿನಾಂಕ 


ಇಂಜಿನಿಯರ್‌ರವರ 

ಹೆಸರು 


_ 4278ಎ 

503 ಶ್ರೀ . ವೀರಣ್ಣ ಆರ್. 13 . 03 .1969 

20. 03 .2012 20. 03.2012 
ಸೂಚನೆ: ಈ ಬಗ್ಗೆ ಸಂಬಂಧಿಸಿದವರ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 15 ದಿನಗಳೊಳಗಾಗಿ ಸಲ್ಲಿಸಬಹುದಾಗಿದೆ. 


PR. 647 
Sc . 50 


ಮುಖ್ಯ ಇಂಜಿನಿಯರ್ 

ಲೋಕೋಪಯೋಗಿ ಇಲಾಖೆ 
ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ ) ಬೆಂಗಳೂರು 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ, ಕ.ವಿ. ಪ್ರ.ನಿ.ನಿ., 
ಜೆ.ಸಿ.ಆರ್ . ವೃತ್ತ, 3ನೇ ಅಡ್ಡರಸ್ತೆ, ( ಪೂರ್ವ), ಚಿತ್ರದುರ್ಗ 

ಪ್ರಕಟಣೆ 
ಸಂಖ್ಯೆ: ಕಾನಿಇಂ( ವಿ )/ ಕಾವಿ/ ಚಿ/14 -15 /584 - 587, ದಿನಾಂಕ: 31ನೇ ಜುಲೈ, 2014 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ವಿದ್ಯುತ್ ಸರಬರಾಜು ಕಾಯ್ದೆ 2003ರ ಸೆಕ್ಷನ್ 67ರಡಿಯಲ್ಲಿ ಯೋಜನೆಯನ್ನು ರೂಪಿಸಿದೆ ಮತ್ತು ಇದೇ 
ಕಾಯ್ದೆ ಸೆಕ್ಷನ್ 67(ಸಿ) ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. 
ಯೋಜನೆಗಳ ವಿವರಗಳು ಈ ಕೆಳಕಂಡಂತಿವೆ : 
ಕೆಲಸದ ಹೆಸರು 

: ಚಿತ್ರದುರ್ಗ ಜಿಲ್ಲೆ , ಹಿರಿಯೂರು ತಾಲ್ಲೂಕು ಹಾಲಿ ರಂಗೇನಹಳ್ಳಿ 66 /11 ಕೆವಿ ವಿದ್ಯುತ್ ವಿತರಣಾ 
ಕೇಂದ್ರದಿಂದ ಉದ್ದೇಶಿತ ಹರ್ತಿಕೋಟೆ ಮೆ || ಅಜುರೇ ಪವರ್ ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್, 
66 ಕೆ. ವಿ . ವಿದ್ಯುತ್ ಕೇಂದ್ರದವರೆಗೂ ಉದ್ದೇಶಿತ 66 ಕೆ. ವಿ . ಒಂಟಿ ಮಾರ್ಗವನ್ನು ಜೋಡಿ 
ಗೋಪುರದೊಂದಿಗೆ ಸೆಕ್ಸ್ ಎಕ್ರೋಷನ್ ( ಸ್ವತಃ ನಿರ್ಮಾಣ) ಆಧಾರದ ಮೇಲೆ ನಿರ್ಮಾಣ ಮಾಡುವ 

ಕಾರ್ಯ. 
ಪ್ರಮುಖ ಲಕ್ಷಣಗಳು 

: 10 ಮೆಗಾ ವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಯಿಂದ ರಂಗೇನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ 

ಪ್ರದೇಶಗಳಲ್ಲಿ ಭವಿಷ್ಯದಲ್ಲಿ ವಿದ್ಯುತ್ ಹೊರೆ ಸರಿದೂಗಿಸಲು, ವೋಲ್ವೇಜ್ ಸುಧಾರಣೆ ಮತ್ತು ಹಳ್ಳಿಗಳಿಗೆ 
ವಿದ್ಯುತ್ ಹೊರೆ ಕಡಿಮೆ ಮಾಡುವುದು . 


ಭಾಗ ೩ 


೩೮೯೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 
ವಿದ್ಯುತ್ ಮಾರ್ಗ ಹಾದು ಹೋಗುವ ಪ್ರದೇಶಗಳು : ರಂಗೇನಹಳ್ಳಿ, ಉಪ್ಪಾರಳ್ಳಿ, ಮಾರೇನಹಳ್ಳಿ, ಮತ್ತು ಹರ್ತಿಕೋಟೆಗ್ರಾಮಗಳ ವ್ಯಾಪ್ತಿ 


ವಿದ್ಯುತ್ ಮಾರ್ಗದ ಅಂದಾಜು ಉದ್ದ 


: 4.15 ಕಿ. ಮಿ . 


ಯೋಜನೆಯ ಅಂದಾಜು ವೆಚ್ಚ 

: ರೂ . 131 .58 ಲಕ್ಷಗಳು 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ಮೇಲೆ ತಿಳಿಸಿದ ಯೋಜನೆಗಳನ್ನು 1885ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮದ ಅನುಬಂಧ 164ರ 
ಭಾರತೀಯ ಟೆಲಿಗ್ರಾಫ್ ಅಧಿನಿಯಮದ ಭಾಗ - III ನ್ನು ( 1885 ರ 13 ) ಅನ್ವಯ ಅನುಷ್ಟಾನಕ್ಕೆ ತರಲು ಪ್ರಾಧಿಕಾರವು ಹೊಂದಿರುವ ಎಲ್ಲಾ ಅಧಿಕಾರವನ್ನು 
ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಮೇಲ್ಕಂಡ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ/ಏರುಪೇರುಗಳೇನಾದರೂ ಇದ್ದಲ್ಲಿ, ನಿಗಮದ 
ಪರಿಗಣನೆಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ , ಕ.ವಿ. ಪ್ರ.ನಿ.ನಿ., ಜೆ.ಸಿ.ಆರ್ . ವೃತ್ತ, 3ನೇ ಅಡ್ಡರಸ್ತೆ, (ಪೂರ್ವ) 
ಚಿತ್ರದುರ್ಗ ಇವರಿಗೆ ಈ ಪ್ರಕಟಣೆಯು ಪ್ರಕಟವಾದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ಅಕ್ಷೇಪಣೆಗಳನ್ನು ಸಲ್ಲಿಸುವುದು. 

ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), 
P.D . 70 

ಬೃಹತ್ ಕಾಮಗಾರಿ ವಿಭಾಗ, 
SC - 05 

ಕ. ವಿ. ಪ್ರ. ನಿ.ನಿ., ಚಿತ್ರದುರ್ಗ 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ, ಕ.ವಿ.ಪ್ರ .ನಿ., ಬೆಳಗಾವಿ 


ಸಾ . 


ಪ್ರಕಟಣೆ 


ಸಂಖ್ಯೆ : ಬೆಳಗಾವಿ/ ಬೃಕಾವಿ/ ಕಾನಿ ( ವಿ)/ ಸಕಾನಿ( ವಿ)(ಕ)/1440 - 22 , ದಿನಾಂಕ : 28ನೇ ಜುಲೈ , 2014 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯ್ದೆ 2003ರ ಸೆಕ್ಷನ್ 67ರ ಅಡಿಯಲ್ಲಿ ಯೋಜನೆಗಳನ್ನು 
ರೂಪಿಸಿದೆ ಮತ್ತು ಇದೇ ಕಾಯಿದೆ ಸೆಕ್ಷನ್ 67(2) ರ ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆ ನೀಡಿದೆ. 
ಯೋಜನೆಯ ವಿವರ ಈ ಕೆಳಗಿನಂತಿದೆ 


ಯೋಜನೆಯ ಹೆಸರು 


: ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮಂಟೂರ ಗ್ರಾಮದಲ್ಲಿನ ಈಗಿರುವ 2 x 5 ಎಂವಿಎ 
33/11 ಕೆವಿ ವಿದ್ಯುತ್ ಉಪಕೇಂದ್ರವನ್ನು 2xlo ಎಂವಿಎ 110/11 ಕೆವಿ ವಿದ್ಯುತ್ ಉಪಕೇಂದ್ರವನ್ನಾಗಿ 
ಉನ್ನತೀಕರಿಸುವುದು. ಸದರಿ ನಿಯೋಜಿತ 110 /11 ಕೆವಿ ಉಪ - ಕೇಂದ್ರಕ್ಕೆ 220 / 10 ಕೆವಿ ವಿದ್ಯುತ್ 
ಕೇಂದ್ರ ಘಟಪಭದಿಂದ ಸುಮಾರು 14 ಕಿ. ಮಿ . 110 ಕೆವಿ ಒಂಟಿ ಪಸರಣ ಮಾರ್ಗವನ್ನು 
ನಿರ್ಮಿಸುವುದು. ಸದರಿ ನಿಯೋಜಿತ ಯೋಜನೆಯ ಅಂದಾಜು ವೆಚ್ಚ 11.00 ಕೋಟಿರೂಪಾಯಿಗಳು 


ಪ್ರಸರಣ ಮಾರ್ಗ ಹಾದು ಹೋಗುವ ಪ್ರದೇಶ 
ನಿಯೋಜಿತ 110 ಕೆವಿ ಈ ಕೆಳಗಿನ ಪ್ರದೇಶದಲ್ಲಿ ಹಾದುಹೋಗುತ್ತದೆ. 
1) ಗೋಕಾಕ ತಾಲೂಕಿನ ಶಿಂದಿಕುರಬೇಟ, ದುರದುಂಡಿ, ಬಡಿಗವಾಡ, ಹೊಸುರ, ಗಣೇಶವಾಡಿ ಹಾಗೂ ದಂಡಾಪೂರ ಗ್ರಾಮ ಹಾಗೂ ಅಕ್ಕಪಕ್ಕ 

ಬರುವ ಪ್ರದೇಶ 
2 ) ರಾಯಬಾಗ ತಾಲ್ಲೂಕಿನ ಮಂಟೂರ ಗ್ರಾಮದ ಸರಹದ್ದು 
ಪ್ರಮುಖ ಲಕ್ಷಣಗಳು 

: ಸದರಿ ಮಂಟೂರ ಮತ್ತು ಸುತ್ತಲಿನ ಪ್ರದೇಶಕ್ಕೆ ಉತ್ತಮ ಗುಣಮಟ್ಟದ ವಿದ್ಯುತ್ ಪೂರೈಸುವುದು, 
ವೋಲ್ವೇಜನ್ನು ಸುಧಾರಿಸುವುದು, ಭವಿಷ್ಯದ ಒತ್ತಡಗಳ ಬೆಳವಣಿಗೆಯನ್ನು ನಿಭಾಯಿಸುವುದು ಹಾಗೂ 
ಮಂಟೂರ ಸುತ್ತಲಿನ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ವಿವಿಧ ಮೂಲಗಳ ವಿದ್ಯುತ್‌ನ್ನು ಪ್ರಸರಣ 

ಜಾಲಕ್ಕೆ ಜೋಡಿಸುವುದು 
ಮೇಲಿನ ಯೋಜನೆಗಳನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್ ಕಾಯಿದೆ (1885ರ 13) ಭಾಗ - 3ರ ಅನ್ವಯ ಟೆಲಿಗ್ರಾಫ್ 
ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹೊಂದಿರುವುದು ಮತ್ತು ಚಲಾಯಿಸುವ 
ಹಕ್ಕನ್ನು ಪಡೆದಿರುವುದು. ಈ ಯೋಜನೆಗಳ ಬಗ್ಗೆ ಅಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯ ನಿರ್ವಾಹಕ ಅಭಿಯಂತರರು 
( ವಿ) ಬೃಹತ್ ಕಾಮಗಾರಿ ವಿಭಾಗ, ನೆಹರು ನಗರ ಬೆಳಗಾವಿ -10 , ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ 30 ದಿನಗಳ ಒಳಗೆ ತಲುಪುವಂತೆ 
ಕಳುಹಿಸಿಕೊಡಬೇಕು. 


P . D 72 
SC - 05 


ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ ), 

ಬೃಹತ್ ಕಾಮಗಾರಿ ವಿಭಾಗ, 
ಕ. ವಿ . ಪ್ರ. ನಿ. ನಿ., ಬೆಳಗಾವಿ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

೩೮೯೭ 
ಕರ್ನಾಟಕ ಗೃಹ ಮಂಡಳಿ 
ಗೃಹ ಆಯುಕ್ತರವರ ಕಛೇರಿ, ಕರ್ನಾಟಕ ಗೃಹ ಮಂಡಳಿ , ಕಾವೇರಿ ಭವನ , ಬೆಂಗಳೂರು 

ಈ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಕಗೃಮಂ/ ಭುಸ್ವಾವಿ/ಕೊರಂಗ್ರಪಾಡಿ/ 04 /2007 - 08 , ಬೆಂಗಳೂರು, ದಿನಾಂಕ : 19ನೇ ಜೂನ್, 2014 
ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಉಡುಪಿ ಹೋಬಳಿ, ಕೊರಂಗ್ರಪಾಡಿ ಗ್ರಾಮದಲ್ಲಿ 13 - 06 ಎಕರೆ ಜಮೀನನ್ನು ಮಂಡಳಿ ವಸತಿ ಯೋಜನೆಗೆ 
ಭೂಸ್ವಾಧೀನಪಡಿಸಿಕೊಳ್ಳಲು ಭೂಸ್ವಾಧೀನ ಕಾಯ್ದೆ ಕಲಂ 16 ( 2 ) ರನ್ವಯ ಹೊರಡಿಸಲಾದ ಕ್ರಮಾಂಕ: ಕಗೃಮಂ/ ಭೂಸ್ವಾವಿ/ 04/07 - 08, 

013ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ದಿನಾಂಕ: 12 -12 - 2013ರ ರಾಜ್ಯಪತ್ರದ ಭಾಗ - 3ರಲ್ಲಿ ಪುಟ ಸಂಖ್ಯೆ: 4039ರಲ್ಲಿ 
ಪ್ರಕಟಗೊಂಡಿರುವುದು ಸರಿಯಷ್ಟೆ. ಸದರಿ ಪರವಿಡಿಯಲ್ಲಿ ವಿವರಿಸಲ್ಪಟ್ಟಿರುವ ಜಮೀನುಗಳ ಪೈಕಿ ಸರ್ವೆ ನಂ . 10 /4B2ರಲ್ಲಿ 2 - 00 ಎಕರೆ ವಿಸ್ತೀರ್ಣವನ್ನು 
ಅಧಿಸೂಚಿಸಿರುತ್ತದೆ. ಆದರೆ ಈ ನಂಬರ್ ತಪ್ಪಾಗಿ , ಅಧಿಸೂಚಿಸಿದ್ದು, ಕೆಳಕಂಡಂತೆ ತಿದ್ದುಪಡಿ ಮಾಡಿ ಸಾರ್ವಜನಿಕರ ತಿಳುವಳಿಕೆಗೆ ಪ್ರಕಟಿಸಿದೆ. 


ಪರಿವಿಡಿ 


ತಾಲ್ಲೂಕು: ಉಡುಪಿ 


ಹೋಬಳಿ: ಉಡುಪಿ 


ಗ್ರಾಮ : ಕೊರಂಗ್ರಪಾಡಿ 


ಕಲಂ 16( 2) ರಲ್ಲಿ ಪ್ರಕಟಣೆಯಾಗಿರುವುದು 


ಕ್ರ. ಸಂ . 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸರ್ವೆ ನಂಬರ್ 


ವಿಸ್ತೀರ್ಣ 


10 / 4B2 


2 - 00 


ಮನೋರಮ ಎಸ್. ಆಚಾರ್ಯ ಕೋಂ 
ಶ್ರೀಪತಿ ಆಚಾರ್ಯ 


ಮನೋರಮ ಎಸ್. ಆಚಾರ್ಯ ಕೋಂ 
ಶ್ರೀಪತಿ ಆಚಾರ್ಯ 
ಹೋಬಳಿ: ಉಡುಪಿ 


ತಾಲ್ಲೂಕು: ಉಡುಪಿ 


ಗ್ರಾಮ : ಕೊರಂಗ್ರಪಾಡಿ 


ಘೋಷ್ಟಾರೆ 


ತಿದ್ದುಪಡಿ ಮಾಡಬೇಕಾಗಿರುವುದು 


ಕಲಂ 16 (2) ರಲ್ಲಿ ಪ್ರಕಟಣೆಯಾಗಿರುವುದು 
ಸರ್ವೆ 
ಸರ್ವೆ ನಂಬರ್ 

ವಿಸ್ತೀರ್ಣ 


ಕ್ರಸಂ. | 


ಕ್ರ. ಸಂ . 


ಸರ್ವೆ ನಂಬರ್ 


ವಿಸ್ತೀರ್ಣ 


4 , 


10 /4B2 


2 - 00 


4 , 


17 /4B2 


2 - 00 | 


P .D . 73 
SC - 05 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
ಕರ್ನಾಟಕ ಗೃಹ ಮಂಡಳಿ, 

ಬೆಂಗಳೂರು 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 


ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ ), ಮಂಡ್ಯ ಬೃಹತ್ ಕಾಮಗಾರಿ ವಿಭಾಗ , ಕ. ವಿ. ಪ್ರ. ನಿ . ನಿ., ಎನ್ . ಆರ್ . ಮೊಹಲ್ಲ, ಮೈಸೂರು- 7 


ಪ್ರಕಟಣೆ 


ಸಂಖ್ಯೆ: ಕಾನಿಇಂ( ವಿ) / ಸಕಾಇ೦ / ಕಾವಿ/ ಮ /14 - 15 / 429 - 33 , ದಿನಾಂಕ: 7ನೇ ಆಗಸ್ಟ್ 2014 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು 1948ರ ಭಾರತೀಯ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣ 28 ಮತ್ತು ಸೆಕ್ಷನ್ 18ರ 
ಕ್ಲಾಸ್ ( ಇ) ಅನ್ವಯ ಯೋಜನೆಯನ್ನು ರೂಪಿಸಿದೆ ಹಾಗೂ ಸದರಿ ನಿಯಮದ ಪ್ರಕರಣ 29 ( 2) ರ ಅನ್ವಯ ಹಾಗೂ ಭಾರತೀಯ ವಿದ್ಯುಚ್ಛಕ್ತಿ ಅಧಿನಿಯಮ 
2003ರ ಪ್ರಕರಣ 67ರ ಮತ್ತು 67 (2) ರ ಅನುಸಾರವಾಗಿ ಈ ಮೂಲಕ ಯೋಜನೆಯನ್ನು ಸಾರ್ವಜನಿಕ ತಿಳುವಳಿಕೆಗಾಗಿ ಪ್ರಕಟಿಸುತ್ತಿದೆ. ಯೋಜನೆಯ 
ವಿವರಗಳು ಈ ರೀತಿ ಇವೆ. 


1 ) ಯೋಜನೆಯ ಹೆಸರು 


ಮಂಡ್ಯ ಜಿಲ್ಲೆ, ಕೆ. ಆರ್. ಪೇಟೆ ತಾಲೋಕು, ಕೃಷ್ಣಾಪುರ ವ್ಯಾಪ್ತಿಯಲ್ಲಿ ಉದ್ದೇಶಿತ 1 x 8 MVA, 66 /11 
ಕೆ. ವಿ . ವಿದ್ಯುತ್ ಉಪಕೇಂದ್ರಕ್ಕೆ ಹಾಲಿ ಇರುವ 66 ಕೆ. ವಿ. ಕೋರಮಂಡಲ್ , ಶುಗರ್‌ ಲಿಮಿಟೆಡ್., 
ಮಾಕವಳ್ಳಿ, ವಿದ್ಯುತ್ ಉಪಕೇಂದ್ರದಿಂದ ಸುಮಾರು 3.649 ಕಿ. ಮೀ . 66 ಕೆ.ವಿ . ವಿದ್ಯುತ್ ಮಾರ್ಗವನ್ನು 
ನಿರ್ಮಾಣ ಮಾಡುವುದು. 


2) ಯೋಜನೆಯ ಪ್ರಯೋಜನಗಳು 


ಕೆ.ಆರ್. ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಉತ್ತಮ 
ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡುವುದು, ಸುತ್ತಮುತ್ತಲು ಪ್ರದೇಶದ ವೋಲ್ವೇಜ್ ಸ್ಥಿತಿಯನ್ನು 
ಸುಧಾರಿಸುವುದು, ಸ್ಥಳೀಯ ವಿದ್ಯುತ್ ಅಭಾವವನ್ನು ಕಡಿಮೆಗೊಳಿಸುವುದು ಮತ್ತು ಭವಿಷ್ಯದ ಲೋಡ್ 
ಭರಿಸುವುದು. 


೩೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


3) 66 ಕೆ. ವಿ. ಮಾರ್ಗ ಹಾದು ಹೋಗುವ 

ಹಳ್ಳಿಗಳು ಮತ್ತು ಪ್ರದೇಶಗಳು : ಮಾಕವಳ್ಳಿ, ಕಾರಿಗನಹಳ್ಳಿ, ಲಿಂಗಾಪುರ ಮತ್ತು ಕೃಷ್ಣಾಪುರ ಸರಹದ್ದು 
4) ಮಾರ್ಗದ ಅಂದಾಜು ಉದ್ದ 

: 3.649 ಕಿ . ಮಿ . 
5) ಅಂದಾಜು ವೆಚ್ಚ 

: ರೂ . 109 .50 ಲಕ್ಷಗಳು 
* ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿರುವ ಯೋಜನೆಯನ್ನು ಕಾರ್ಯಗತಗೊಳಿಸಲು ಭಾರತೀಯ ವಿದ್ಯುಚ್ಛಕ್ತಿ 
ಅಧಿನಿಯಮ 2003 ಸೆಕ್ಷನ್ 164ರಡಿ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮ 1885ರ ( 1885ರ 10ರಿಂದ 19 ಮತ್ತು 19ಎ) ರ ಪರಿಚ್ಛೇದ (ii) ರ ಅನ್ವಯ 
ಟೆಲಿಗ್ರಾಫ್ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ ಮತ್ತು ಎಲ್ಲಾ ಅಧಿಕಾರಗಳನ್ನು ಚಲಾಯಿಸುತ್ತದೆ. ಮೇಲ್ಕಂಡ 
ಯೋಜನೆಯ ಬಗ್ಗೆ ಯಾವುದೇ ಆಕ್ಷೇಪಣೆಗಳಿದ್ದರೆ ಅದನ್ನು ನಿಗಮವು ಪರಿಗಣಿಸಲು, ಸದರಿ ಪ್ರಕಟಣೆಯ ದಿನಾಂಕದಿಂದ ಎರಡು ತಿಂಗಳ ಒಳಗಾಗಿ ಈ ಕೆಳ 
ಸಹಿದಾರರ ಕಛೇರಿಗೆ ಕಳಿಸಬಹುದು. 


P.D . 75 


SC - 05 


ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) 
ಮಂಡ್ಯ ಬೃಹತ್ ಕಾಮಗಾರಿ ವಿಭಾಗ , 

ಕ. ವಿ. ಪ್ರ.ನಿ.ನಿ., ಮೈಸೂರು 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 


ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) , ಬೃಹತ್ ಕಾಮಗಾರಿ ವಿಭಾಗ, 

ಕ.ವಿ. ಪ್ರ.ನಿ.ನಿ., ಚಿಕ್ಕಮಗಳೂರು 


ಪ್ರಕಟಣೆ 


ಸಂಖ್ಯೆ : ಕಾನಿಇಂ( ವಿ)/ ಚಿಬ್ಬಕಾವಿ/ಶಿವ/ 486 - 63 , ದಿನಾಂಕ: 26ನೇ ಜುಲೈ , 2014 


ವಿದ್ಯುತ್ ಅಧಿನಿಯಮ 2003 ಕಲಂ 164 ಅನುಸಾರವಾಗಿ ಕ. ವಿ . ಪ್ರ. ನಿ . ನಿ . ಯು ಒಂದು ಕಾರ್ಯಯೋಜನೆ ರೂಪಿಸಿದೆ. ಈ ಕಾರ್ಯ 
ಯೋಜನೆಯನ್ನು ಅದೇ ಅಧಿನಿಯಮದ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. 


ಕಾರ್ಯಯೋಜನೆಯ ವಿವರಗಳು ಈ ಕೆಳಗಿನಂತಿವೆ 


ಕಾಮಗಾರಿಯ ಹೆಸರು 


ಯೋಜನೆಯ ಉದ್ದೇಶ 


: ಪ್ರಸಕ್ತ 220 ಕೆವಿ ಮೈಸೂರು- 2 ಮಾರ್ಗದ ಗೋಪುರ ಸಂಖ್ಯೆ: 114 ಮತ್ತು 114ಎ ರಿಂದ 220 ಕೆವಿ 

ಉಪಕೇಂದ್ರ ಪಂಪ್ ಹೌಸ್ ನಂ . 1, ಶಾಂತಿಪುರ ಗ್ರಾಮ , ತರೀಕೆರೆ ತಾಲ್ಲೂಕ್, ಚಿಕ್ಕಮಗಳೂರು ಜಿಲ್ಲೆ ವರೆಗೆ 
ಸುಮಾರು 9. 018 ಕಿ. ಮೀ . ಉದ್ದದ 220 ಕೆವಿ ವಿದ್ಯುತ್ ಜೋಡಿ ಮಾರ್ಗವನ್ನು ನಿರ್ಮಿಸುವುದು 
ಕಾರ್ಯನಿರ್ವಾಹಕ ಇಂಜಿನಿಯರ್, ಭದ್ರ ಮೇಲ್ದಂಡೆ ಯೋಜನೆ ವಿಭಾಗ - ನಂ . 2, ಭದ್ರ ನೀರಾವರಿ 
ಯೋಜನಾ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತರವರ ಹೆಸರಿಗೆ ಶಾಂತಿಪುರ ಏಕ ನೀರಾವರಿ (ಂ ) 
ಕಾರ್ಯಯೋಜನೆಗೆ 220 ಕೆವಿ ವೋಲ್ವೇಜ್ ನಲ್ಲಿ 66 ಎಂವಿಎ ಹೊರೆಯ ವಿದ್ಯುತ್ ಸಂಪರ್ಕ ಕಲ್ಪಿಸಲು 
ಶಾಂತಿಪುರ, ಸಿದ್ದರಹಳ್ಳಿ, ತ್ಯಾಗದಬಾಗಿ , ರಂಗೇನಹಳ್ಳಿ, ಯಲುಗೆರೆ , ಸಿಡುಕನಹಳ್ಳಿ , ಚಿಕ್ಕತೇರು ಮತ್ತು 
ಜೋಡಿಗೋವಿಂದಪುರ ಗ್ರಾಮಗಳ ಮೇಲಿನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ 
ಟೆಲಿಗ್ರಾಫ್ ಅಧಿನಿಯಮ 1885 (1885ರ 13) ರ ಅನ್ವಯ ಟೆಲಿಗ್ರಾಫ್ ಅಧಿಕಾರಿಗಳು ಹೊಂದಿರುವ ಎಲ್ಲಾ 
ಅಧಿಕಾರವನ್ನು ಕ. ವಿ. ಪ್ರ. ನಿ. ನಿ. ಯು ಹೊಂದಿರುವುದು ಮತ್ತು ಚಲಾಯಿಸುವುದು. ಮೇಲಿನ ಯೋಜನೆಯ ಬಗ್ಗೆ 
ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ ಸದರಿ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ 15 ದಿನದೊಳಗೆ ಕ. ವಿ. ಪ್ರ.ನಿ.ನಿ. ಯ 
ಅವಗಾಹನೆಗಾಗಿ ಈ ಕೆಳಸಹಿದಾರರ ಕಛೇರಿಗೆ ಕಳುಹಿಸುವುದು. 


ಹಾದು ಹೋಗುವ ಪ್ರದೇಶಗಳು 


P . D . 76 
SC - 05 


ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), 

ಬೃಹತ್ ಕಾಮಗಾರಿ ವಿಭಾಗ, 
ಕ. ವಿ . ಪ್ರ.ನಿ. ನಿ., ಚಿಕ್ಕಮಗಳೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೮೯೯ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
( ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು) 

ಅಧಿಸೂಚನೆ 

ಸಂಖ್ಯೆ : ಲೋಇ 47 ಇಎಪಿ 2013, ಬೆಂಗಳೂರು ದಿನಾಂಕ: 19 -08- 2014 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಚೆಂದೂರಟೆಕ್ , ಸೈನಿಕಟೆಕ್ ನಡುವೆ ಕೃಷ್ಣಾ ನದಿಗೆ ಅಡ್ಡಲಾಗಿ 
ನಿರ್ಮಿಸುವ ಸೇತುವೆ ಕಾಮಗಾರಿಗಾಗಿ, ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳ ಕೃಷ್ಣಾ ನದಿ ಸೇತುವೆಗೆ ಅವಶ್ಯಕವಾಗಿದೆ ಎಂದು 
ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ಕೃಷ್ಣಾ ನದಿ ಸೇತುವೆಗೆ ಅವಶ್ಯಕವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ 
ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ 
ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 


ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಮುಖ್ಯ ಇಂಜಿನೀಯರ್, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರುರವರ ಅನುಮತಿಯಿಲ್ಲದೇ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ, ಕರಾರು, 
ಭೋಗ್ಯ, ಲೀಜ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ, ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ . ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು, ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಯೋಜನಾ ಕಛೇರಿ ಹುಬ್ಬಳ್ಳಿ 
ಹಾಗೂ ಸಂಬಂಧಪಟ್ಟ ತಹಶೀಲ್ದಾರ ಕಛೇರಿಯಲ್ಲಿ ಇಡಲಾಗಿದೆ. 
ಗ್ರಾಮ : ಚಂದೂರ ಹೋಬಳಿ: ಚಿಕ್ಕೋಡಿ ತಾಲ್ಲೂಕು: ಚಿಕ್ಕೋಡಿ 

ಜಿಲ್ಲೆ: ಬೆಳಗಾವಿ 


ಜಮೀನಿನ ವಿವರ 


ಭೂಸ್ವಾಧೀನಕ್ಕೆ ಒಳಪಡುವ ಕ್ಷೇತ್ರ 


ಚಕ್ಕು ಬಂದಿ 


ಆಕಾರ 


ಹೆಸರು 


ಸರ್ವೆ 
ನಂ . 


ಹಿಸ್ಸಾ 
ನಂ . 


ಖರಾಬು 


ಆಕಾರ 


ತರಹ 


ಬಂದಿನಂತೆ 
ವಿಸ್ತೀರ್ಣ 


ಉಳಿಕೆ 
ಎ ಗು 


ಆಕಾರ 
ಎ ಗು 


ಐನು 
ಎ ಗು 


ಒಟ್ಟು 


ಪಹಣಿ 
ಯಂತೆ 
ವಿಸ್ತೀರ್ಣ 


ಖರಾಬು | 


ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 


ಎ 


ಗು 


ಎ 


ಗು 


ಎ 


ಗು 


ಎ 


ಗು 


|- 


_ 11 | 


12 | 


| 


15 


ಚೌಗಲಾ ಭರಮಾ ಮಲ್ಲಾ | 114 


ಬಾಗಾಯ್ತು 


1.26 


- 


1.26 | 


1 . 26 . 


9.69 


0 .27 


396. 


114 /2ರ 
ಉಳಿದ 
ಭಾಗ 


ನದಿ | 


| 117 /5 | 


114 / 2 


1.26 


2 | ಎ) ಚೌಗಲೆ ಜಯಪಾಲ ಜಿನ್ನಪ್ಪಾ 


114 /2ರ 


ಬಾಗಾಯ್ತು 


2.27 


2.27 


15 .71 


0.01 | 


0.15 | 


2 


| 1140 | 1143 1 


2 .27 


ಉಳಿದ 


ನದಿ 


೩೯೦೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೯ , ೨೦೧೪ 

| 5 | 6 | 7 


10 


ಬಿ) ಚೌಗಲೆ ಧನಪಾಲ ಜಿನ್ನಪ್ಪಾ 


ಭಾಗ 


ಸಿ) ಚೌಗಲೆ ಮಹಾವೀರ ಅಪ್ಪಣ್ಣ 


3 | ಎ) ಗಾಯಕವಾಡ ಬಾಬುರಾವ 

ಗೋಪಾಳ 


ಬಿ) ಗಾಯಕವಾಡ ಅಪ್ಪಾ 
ಗೋಪಾಳ 


117 /5ರ 


| 117 | 5 | ಬಾಗಾಯ್ತು 


| 


3. 20 


| 0.02 | 3.18 | 20.26 | 112 | 


- | 112 | 7.25 | ಉಳಿದ 


| 117/6 | 1144 | 


3.20 


ಸಿ) ಗಾಯಕವಾಡ ಆಕಾರಾಮ 
ಜಾನಬಾ 


ನದಿ 


ಭಾಗ. 


ಡಿ) ಗಾಯಕವಾಡ ಅನೀತಾ 
ಅಪ್ಪಣ್ಣಾ ಅಸದಾರ ತಾಯಿ 
ಗಾಯಕವಾಡ ಕೃಷ್ಣಾತ ಅಣ್ಣಪ್ಪಾ 


4 


| 


ಪಾಟೀಲ ದತ್ತು ಬಾಪು 


ಕೃಷ್ಣಾ 


- 118 


| 


6 


|| 


ಬಾಗಾಯ್ತು 


| 


3.22 


| 


- 


| 3.22 | 16.22 


101 


1 . 01 


4.98 | 


498 


117 / 3 
* 
ಮತ್ತು 6 


118 /5 | 


114 | 


3.22 


ನದಿ 


3 .01 


3 . 01 


PR, 646 
Sc. 200 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ವಿಜಯ್, ಭೀ . ಚಂದಾಪುರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಬಾಹ್ಯ ಅನುದಾನಿತ ಯೋಜನೆಗಳು ( EAP), 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ. 


ಭಾಗ ೩ 


೩೯೦೧. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

- ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್, ಬೃಹತ್ ಕಾಮಗಾರಿ ವಿಭಾಗ, ಕ.ವಿ.ಪ್ರ.ನಿ.ನಿ , ತುಮಕೂರು 

ಪ್ರಕಟಣೆ 


ಸಂಖ್ಯೆ : ಕಾನಿಣ/ ಸಕಾನಿ ( ಕ) / ಕಾವಿ/ ತು / 2014 - 15 / 1584 - 88, ದಿನಾಂಕ: 23ನೇ ಜುಲೈ , 2014 


ಕ. ವಿ. ಪ್ರ. ನಿ.ನಿ . 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 67 ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು ರೂಪಿಸಿದೆ. ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ದಾರರು ಮತ್ತು ಅಸಕ್ತರು ಯಾವುದೇ ಇತರ 
ವ್ಯಕ್ತಿಗಳ ತಿಳುವಳಿಕೆಗಾಗಿ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಗಳ ವಿವರ ಈ ಕೆಳಕಂಡಂತಿದೆ. 


ಕ್ರಸಂ. 


ಯೋಜನೆಯ ಅಂದಾಜು ವೆಚ್ಚ 
ಯೋಜನೆಯ ಹೆಸರು ಯೋಜನೆಯ ಪ್ರಮುಖ ಲಕ್ಷಣಗಳು 

ಹಾದುಹೋಗುವ ಪ್ರದೇಶ 

( ಲಕ್ಷ ರೂ . ಗಳಲ್ಲಿ) 
| ತುಮಕೂರು ಜಿಲ್ಲೆಯ ( ಅ) ಉದ್ದೇಶಿಸಿರುವ 765/400/220 ಕೆವಿ 1) ಉದ್ದೇಶಿಸಿರುವ 765 /400 /220 ಕೆವಿ ವಸಂತನರಸಾಪುರ 

ವಸಂತನರಸಾಪುರ, ಕೈಗಾರಿಕಾ ಪ್ರದೇಶ, 
ವಸಂತನರಸಾಪುರ ( ಪಿಜಿಸಿಐಎಲ್) ವಿದ್ಯುತ್ ಸ್ಥಾವರದಿಂದ | ( ಪಿಜಿಸಿಐಎಲ್) ವಿದ್ಯುತ್ ಸ್ಥಾವರದಿಂದ ಅಂತರಸನಹಳ್ಳಿ 

ಕೆಂಪನದೊಡೇರಿ, ಬುರುಡಗಟ್ಟ , 
ಅಂತರಸನಹಳ್ಳಿ 220/66 /11 ಕೆವಿ ವಿದ್ಯುತ್ ಉಪಸ್ಥಾವರದವರೆಗೆ | 220/ 66/11 ಕೆವಿ ವಿದ್ಯುತ್ ಉಪಸ್ಥಾವರಕ್ಕೆ ವಿದ್ಯುತ್ 

ಕಾಟೇನಹಳ್ಳಿ, ಬ್ರಹ್ಮಸಂದ್ರ, ಮಸ್ತಿಪಾಳ್ಯ , 
18 .802 ಕಿ.ಮೀ . ಉದ್ದದ 220 ಕೆವಿ ಪ್ರಸರಣಾ ಮಾರ್ಗವನ್ನು ಪಡೆಯುವುದು 

ಮುದ್ದೇನಹಳ್ಳಿ, ಮಲ್ಲಹಳ್ಳಿ, ತೊಟ್ಟುಕೆರೆ, 
ಮೂಸ್ ಕಂಡಕ್ಟರ್‌ನಿಂದ ನಿರ್ಮಿಸುವುದು 2) ಮುಂಬರುವ ಬೇಡಿಕೆಗಳನ್ನು ಪೂರೈಸುವುದು 

ಕುಚಂಗಿ, ಮಲ್ಲೇನಹಳ್ಳಿ, ತಿಪ್ಪನಹಳ್ಳಿ, 
( ಆ) ಮೇಲ್ಕಂಡ ಪ್ರಸರಣಾ ಮಾರ್ಗಕ್ಕೆ ಅಂತರಸನಹಳ್ಳಿ 220 / 66/11 

ಅರಕೆರೆ , ತಿಮ್ಮಲಾಪುರ , ಅಂತರಸನಹಳ್ಳಿ 
3) ಕರ್ನಾಟಕ ರಾಜ್ಯಕ್ಕೆ ಗುಣಮಟ್ಟದ ವಿದ್ಯುತ್ ಪೂರೈಕೆ 

2241.56 
ಕೆವಿ ವಿದ್ಯುತ್ ಉಪ ಸ್ಥಾವರದಲ್ಲಿ 220 ಕೆವಿ. ಟರ್ನಿನಲ್ ಬೇ 

ಕೈಗಾರಿಕಾ ಪ್ರದೇಶ 
ಗಳನ್ನು ನಿರ್ಮಿಸುವುದು 

4) ದಕ್ಷಿಣ ವಿದ್ಯುತ್ ಜಾಲವನ್ನು ಬಲಪಡಿಸುವುದು 
( ಇ) ಹಾಲಿ ಇರುವ 4.495 ಕಿಮೀ 66 ಕೆವಿ ಅಂತರಸನಹಳ್ಳಿ 5) ಹಾಲಿ ಅಂತರಸನಹಳ್ಳಿ 220/66 /11 ಕೆವಿ ವಿದ್ಯುತ್ ಉಪ 
ಕೊರಟಗೆರೆ ಒಂಟಿ ಪ್ರಸರಣಾ ಮಾರ್ಗವನ್ನು ಕಳಚಿ 220 - 66 ಕೆವಿ ಸ್ಥಾವರಕ್ಕೆ ಪರ್ಯಾಯ ವಿದ್ಯುತ್ ಸರಬರಾಜಿನ ವ್ಯವಸ್ಥೆ 
ಮಲ್ಟಿ ಸರ್ಕೀಟ್ - ಮಲ್ಲಿ ವೋಲ್ವೇಜ್ ಪ್ರಸರಣಾ ಮಾರ್ಗವನ್ನು ಮಾಡುವುದು 
ನಿರ್ಮಾಣ ಮಾಡುವುದು 

ಕ.ವಿ. ಪ್ರ.ನಿ. ನಿ. ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885 ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮ ಭಾಗ - III ರ (ಕೇಂದ್ರ ಕಾಯ್ದೆ 1885ರ 13 ಅನ್ವಯ ) ಅಧಿನಿಯಮ ಟೆಲಿಗ್ರಾಫ್ ಹೊಂದಿರುವ ಎಲ್ಲಾ 
ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 60 ದಿನಗಳ ಒಳಗಾಗಿ ಕಾರ್ಯನಿರ್ವಾಹಕ 
ಅಭಿಯಂತರರು ( ವಿ) ಬೃಹತ್ ಕಾಮಗಾರಿ ವಿಭಾಗ, ಕ . ವಿ . ಪ್ರ. ನಿ . ನಿ ., ಕೋತಿತೋಪು, ತುಮಕೂರು- 02 ಇವರಿಗೆ ಕಳುಹಿಸುವುದು. 


P .D . 71 
SC - 05 


ಕಾರ್ಯನಿರ್ವಾಹಕ ಇಂಜಿನಿಯರ್ 
ಬೃಹತ್ ಕಾಮಗಾರಿ ವಿಭಾಗ, 
ಕ.ವಿ. ಪ್ರ.ನಿ.ನಿ., ತುಮಕೂರು 


೩೯೦೨ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

- ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್, ಬೃಹತ್ ಕಾಮಗಾರಿ ವಿಭಾಗ , ಕ.ವಿ. ಪ್ರ.ನಿ.ನಿ., ತುಮಕೂರು 

ಪ್ರಕಟಣೆ 


ಸಂಖ್ಯೆ : ಕಾನಿ / ಸಕಾನಿಣ ( ಕ) / ಬ್ಬಕಾವಿ / ತು / 2014 - 15 /1675 - 79, ದಿನಾಂಕ : 26ನೇ ಜುಲೈ , 2014 


ಕ.ವಿ. ಪ್ರ.ನಿ. ನಿ. 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 67 ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ದಾರರು ಮತ್ತು ಆಸಕ್ತರು ಯಾವುದೇ ಇತರ 
ವ್ಯಕ್ತಿಗಳ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಗಳ ವಿವರ ಈ ಕೆಳಕಂಡಂತಿದೆ. 


ಯೋಜನೆಯ ಅಂದಾಜು ವೆಚ್ಚ 
ಕ್ರ. ಸಂ . ಯೋಜನೆಯ ಹೆಸರು ಯೋಜನೆಯ ಪ್ರಮುಖ ಲಕ್ಷಣಗಳು 

ಹಾದುಹೋಗುವ ಪ್ರದೇಶ 

( ಲಕ್ಷ ರೂ . ಗಳಲ್ಲಿ) 
ತುಮಕೂರು ಜಿಲ್ಲೆ, ಗುಬ್ಬಿ ತಾಲ್ಲೂಕಿನಲ್ಲಿ 1) ಚೇಳೂರು, ಹಾಲಗವಾಡಿ , ಹೊಸಕೆರೆ ಉಪ ಸ್ಥಾವರಗಳಿಗೆ 

ಕುರಿ ಕೆಂಪನಹಳ್ಳಿ, ಚನ್ನೇನಹಳ್ಳಿ, 
( ಅ) 16 . 22 ಕಿ. ಮೀ . ಉದ್ದದ 66 ಕೆ.ವಿ . ವಿದ್ಯುತ್ ಜೋಡಿ ಪ್ರಸರಣಾ ವಿದ್ಯುತ್ ಸರಬರಾಜಿನ ಗುಣಮಟ್ಟ ಹೆಚ್ಚಿಸುವುದು 

ರಂಗನಪಾಳ್ಯ, ದೊಡ್ಡಬೀರನಹಳ್ಳಿ , 
ಮಾರ್ಗವನ್ನು ಚೇಳೂರು ಟ್ಯಾಪ್ ಪಾಯಿಂಟ್ ನಿಂದ ಚೇಳೂರು 2) ಮುಂಬರುವ ಬೇಡಿಕೆಗಳನ್ನು ಪೂರೈಸುವುದು 

ಜಲಗುಣಿ, ಪಟವಟನಹಳ್ಳಿ, 
66 /11 ಕೆ. ವಿ . ವಿದ್ಯುತ್ ಉಪ ಸ್ಥಾವರದವರೆಗೆ ಹಾಲಿ ಒಂಟಿ 

ತಂಡಸನಹಳ್ಳಿ, ನಲ್ಲೂರು, ಚೇಳೂರು 
3) ಹಾಲಿ ಚೇಳೂರು 66 /11 ಕೆವಿ ವಿದ್ಯುತ್ ಉಪ ಸ್ಥಾವರಕ್ಕೆ 
ಪ್ರಸರಣಾ ಮಾರ್ಗದ ಕಾರಿಡಾರಿನಲ್ಲಿ ಬ್ರೇಕ್ ಕಂಡಕ್ಟರ್‌ನಿಂದ 

- ಪ್ರಸ್ತಾವಿತ ಶಿರಾ 220 ಕೆ.ವಿ . ಉಪ ಸ್ಥಾವರದಿಂದ 
ನಿರ್ಮಿಸುವುದು 

ಪರ್ಯಾಯ ವಿದ್ಯುತ್ ಸರಬರಾಜಿನ ವ್ಯವಸ್ಥೆ 

826 . 55 
( ಆ) ಮೇಲ್ಕಂಡ ಪ್ರಸರಣಾ ಮಾರ್ಗಕ್ಕೆ ಚೇಳೂರು 66/11 ಕೆವಿ 

ಮಾಡುವುದು 
ವಿದ್ಯುತ್ ಉಪ ಸ್ಥಾವರದಲ್ಲಿ 66 ಕೆವಿ. ಟರ್ನಿನಲ್ ಬೇ ಗಳನ್ನು 
ನಿರ್ಮಿಸುವುದು 
( ಇ) ಹಾಲಿ ಇರುವ 66 ಕೆವಿ ಚೇಳೂರು ಟ್ಯಾಪ್ ಪಾಯಿಂಟ್ ಒಂಟಿ 
ಪ್ರಸರಣಾ ಮಾರ್ಗವನ್ನು ಕಳಚಿ ಜೋಡಿ ಪ್ರಸರಣಾ ಮಾರ್ಗವನ್ನು 
ನಿರ್ಮಾಣ ಮಾಡುವುದು 

ಕ. ವಿ. ಪ್ರ.ನಿ. ನಿ. ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮ ಭಾಗ - III ರ (ಕೇಂದ್ರ ಕಾಯ್ದೆ 1885ರ 13 ಅನ್ವಯ ) ಅಧಿನಿಯಮ ಟೆಲಿಗ್ರಾಫ್ ಹೊಂದಿರುವ ಎಲ್ಲಾ 
ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 60 ದಿನಗಳ ಒಳಗಾಗಿ ಕಾರ್ಯನಿರ್ವಾಹಕ 
ಅಭಿಯಂತರರು ( ವಿ) ಬೃಹತ್ ಕಾಮಗಾರಿ ವಿಭಾಗ, ಕ. ವಿ. ಪ್ರ.ನಿ.ನಿ., ಕೋತಿತೋಪು, ತುಮಕೂರು- 02 ಇವರಿಗೆ ಕಳುಹಿಸುವುದು. 

ಕಾರ್ಯನಿರ್ವಾಹಕ ಇಂಜಿನಿಯರ್, 
P.D . 77 

ಬೃಹತ್ ಕಾಮಗಾರಿ ವಿಭಾಗ, 
SC - 05 

ಕ. ವಿ . ಪ್ರ. ನಿ. ನಿ., ತುಮಕೂರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೯೦೩ 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 

(ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ) 

- ಹೆಚ್ಚುವರಿ ಅಧಿಸೂಚನೆ 

ಸಂಖ್ಯೆ : ಲೋ8 112 ಇಎಪಿ 2012 , ದಿನಾಂಕ: 05 - 03 - 2014 
ಮಂಗಸೂಳಿ- ಲಕ್ಷೇಶ್ವರ ( ರಾಜ್ಯ ಹೆದ್ದಾರಿ ಸಂ . 73) ರ ಕಿ. ಮೀ . 229.000 ರಿಂದ 248 .40 ರವರೆಗೆ ಹುಬ್ಬಳ್ಳಿ ಧಾರವಾಡ ಮಧ್ಯ ಹೊಸೂರು ವೃತ್ತದಿಂದ ಧಾರವಾಡ ಜುಬ್ಲಿ ವೃತ್ತದವರೆಗೆ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಹಾಗೂ ಬಿ.ಆರ್‌. ಟಿ.ಎಸ್. 
ಯೋಜನೆಗಾಗಿ, ಅವಶ್ಯವಾಗಿರುವ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15 ರ ಮೇರೆಗೆ ಅಧಿಸೂಚನೆಯನ್ನು ಸರ್ಕಾರದ ಕ್ರಮಾಂಕ ಲೋ . ಇ.:112: ಇಎಪಿ:2012 ದಿನಾಂಕ 10.09.2012 ರ ಕೆಳಗೆ ಘೋಷಿಸಿ ಕರ್ನಾಟಕ ರಾಜ್ಯಪತ್ರ 
ದಿನಾಂಕ. 04 .10.2012 ರಲ್ಲಿ ಪ್ರಕಟಿಸಿದ್ದು ಇರುತ್ತದೆ. ಇದನ್ನಾದರಿಸಿ ಕೈಗೊಂಡ ಜಂಟಿ ಮೋಜಣಿ ಮಾಡುವ ಕಾಲಕ್ಕೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಹೆಚ್ಚುವರಿ ಜಮೀನುಗಳು ಅತ್ಯವಶ್ಯವಾಗಿದೆ ಎಂದು ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ರವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ರಾಜ್ಯ ಹೆದ್ದಾರಿ ಸಂ . 73 ರ ರಸ್ತೆ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂ . 73 ರ ರಸ್ತೆ ಅಭಿವೃದ್ಧಿಗೆ 
ಅವಶ್ಯಕವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ರಾಜ್ಯ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂದಿ ಅಥವಾ ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್ , ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) 
ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 


ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ರವರ ಅನುಮತಿಯಿಲ್ಲದೇ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ , ಕರಾರು, ಭೋಗ್ಯ, ಲೀಜ್, ಅದಲು ಬದಲು ವಗೈರೆ 
ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ . ಒಂದು ವೇಳೆ ಮಾಡಿದ್ದರೂ ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ 
ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ಮುಖ್ಯ ಅಭಿಯಂತರರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು, ಸಹಾಯಕ ಆಯುಕ್ತರು, ಧಾರವಾಡ ಉಪವಿಭಾಗ ಧಾರವಾಡ ಹಾಗೂ ವಿಶೇಷ ಭೂಸ್ವಾಧೀನಾಧಿಕಾರಿ ಕರ್ನಾಟಕ ರಸ್ತೆ ಅಭಿವೃದ್ದಿ 
ನಿಗಮ ನಿಯಮಿತ, ಧಾರವಾಡ, ಕಾರ್ಯಪಾಲಕ ಇಂಜಿನಿಯರ್‌ ಕೆಆರ್‌ಡಿಸಿಎಲ್ , ಯೋಜನಾ ಕಛೇರಿ, ಹುಬ್ಬಳ್ಳಿ ಹಾಗೂ ಹುಬ್ಬಳ್ಳಿ ಮತ್ತು ಧಾರವಾಡ ತಹಶೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 

ಷೆಡ್ಯೂಲ್ 
ಗ್ರಾಮ : ಉಣಕಲ್ 

ಹೋಬಳಿ: ಹುಬ್ಬಳ್ಳಿ ತಾಲೂಕ: ಹುಬ್ಬಳ್ಳಿ 

ಜಿಲ್ಲೆ: ಧಾರವಾಡ 
ಭೂ ಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 

ಚಕ್ಬಂದಿ 
ತರಹ 
ಐನು | ಖರಾಬು | ಒಟ್ಟು 

ಪಹಣಿಯಂತೆ ಒಟ್ಟು ವಿಸ್ತೀರ್ಣ 

| 
ಹೆಸರು ( ಆರ್ . ಟಿ. ಸಿ. ಪ್ರಕಾರ) ಹಿಸ್ಸಾ ನಂ . ( ಶೇ / 

ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ 
| ಎ | ಗು | ಅಣೆ ಎಗರು ಆಣೆ| ಎ | ಗು | ಅಣೆ ರೂ . ಪೈ 


ಆಕಾರ 


ಸರ್ವೇ 


| ನಂ . | 


ನಂ . 


ಬಿನ್ 


| 


| 


10 


11 


| 


12 


| 


13 


_ 15 


| 0 || 0 |( 10 . 00 - | - | - | 0 | 


| 10. 00 | - | - | ಉಳಿದ ಜಮೀನು 


ಉಳಿದ ಜಮೀನು 


ಸ. ನಂ . 194 /1ಎ | 1 | 38 


8 .00 


| 5 
ಭೀಮಪ್ಪ ಹನಮಂತಪ್ಪ ಮುಳಗುಂದ ಮತ್ತು ಇತರೇ | 

197 | ಪ್ಲಾ . ನಂ . 72 ಆಯ್ | ಬಿನ್‌ಶೇ 
18 ಜನರು 

ಒಟ್ಟು 

ಗ್ರಾಮ : ಭೈರಿದೇವರಕೊಪ್ಪ 
ಕರಕನಗೌಡ್ರ ಮಲ್ಲಿಕಾರ್ಜುನಗೌಡ ತಂದೆ 

326 1ಅ/ ಬ / 2 ಶೇ 
ವಿರುಪಾಕ್ಷಗೌಡ 


0 | 0 | 10 .00 


0 | 0 | 10.00 
ಹೋಬಳಿ: ಹುಬ್ಬಳ್ಳಿ 
0 | 0 | 10 .50 


ತಾಲೂಕ: ಹುಬ್ಬಳ್ಳಿ 


ಜಿಲ್ಲೆ: ಧಾರವಾಡ 
| 0 | 2 


| 0 || 0 | 10 .50 


- 


- 


- 


ರಸ್ತೆ 


326 /lಎ / ಬಿ / 


326/1ಅ/ ಬಿ / 


327 


0.00 


ಜಾಕೀರ ಹುಸೇನ್‌ ತಂದೆ ಮೆಹಬೂಬ ಪಟೇಲ್ 
ಖಾಜಾಪೂರ 


326 


2ಅ 


ಬಿನ್‌ಶೇ 


ಬನ 


|| 


| 0 | 0 | 12.50 


0 | 0 | 12 .50 


3261ಎಬಿರ 


326/1ಅ / ಬಿ / 


327 


8.00 


12 


| 


|| 


ಪಿ ಶೇಖರರೆಡ್ಡಿ ತಂದೆ ಗಂಗಾರೆಡ್ಡಿ 


| 284 ಅ | 


ಬಿನ್‌ಶೇ 


| 0 | 0 || 1.00 | - | - | - | 0 | 0 | 1.00 


- | - | 


( 284 ಎ / 1ಎ ಪೈಕಿ ]284 ಎ/ / ಎ/ ಎ / ಎ/ ಡಿ 


284 
ಎ / /lಎ / ಎ / ಎ / 


0 | 1 | 


2 . 75 


ಸಿದ್ದನಗೌಡ ಶಿವನಗೌಡ ಪಾಟೀಲ್ ಹಾಗೂ 
ಇತರರು 


|| 


284 ಎ 


1 /lಎ 


| 0 | 0 | 1. 00 


| - | - | - | 0 | 0 | 


1. 00 


284ಎ/ ಎ / ಎ / ಎ /l | 284ಎ / ಎ / ಎ / ಎ / 


284ಎ / ಎ / ಎ / ಎ / 


|| 


ಹಬೀಬ ಕಮಲಾಬಾಯಿ ಕೋಂ ಗಂಗಾಧರಸಾ 


1 284 ಎ 


ಎಂ 


284 


ಬಿನ್‌ಶೇ 


- 


| 0 | 1 | 0.00 


- 


- 


0 | 1 | 0 .00 


284 
ಎ / / ಎ / ಎ/ ಎ / 


284 ಎ / /lಎ / ಎ / ಎ / 


0 


0. 00 


ಎ / /lಎ/ ಎ / ಎ / 


| 


284ಎ/ ಎಂಎ / ಎ / 


ಅಗಲೇಕರ ಅಶೋಕ ತಂದೆ ಸಿದ್ರಾಮಣ್ಣ ಮತ್ತು 
ಅಗಲೇಕರ ಶಶಿಧರ ತಂದೆ ಸಿದ್ರಾಮಪ್ಪ 


| 284 ಅ | 1/ ಅ / ಅ / ಅ/2 ಬಿನ್‌ಶೇ 


| 0 | 0 | 3. 00 - - - 10 | 0 | 3.00 

3.00 - - | 


ರಸ್ತೆ 


284ಎ/ ಎ / ಎ/ ಎ / 


284 ಇ . 


0.00 


೩೯೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ಭೂ ಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಬಂದಿ 


ಆಕಾರ 


ಪಹಣಿಯಂತೆ ಒಟ್ಟು ವಿಸ್ತೀರ್ಣ 


ತರಹ 
( ಶೇ / 


ಐನು 


ಖರಾಬು 


ಒಟ್ಟು 


ಸರ್ವೇ 
ನಂ . 


ಹೆಸರು ( ಆರ್ . ಟಿ.ಸಿ. ಪ್ರಕಾರ) 


ಹಿಸ್ಸಾ ನಂ . | 


ಬಿನ್‌ಶೇ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


( ಎ | ಗು | 


ಗು 


ಅಣೆ | ಎ ಗು ಆಣೆ| ಎ | ಗು | ಅಣೆ ರೂ . ಪೈ 


ಅಣೆ 


| 


5 


| 


10 


11 


13 


14 


| 12 | 
- | 0 | 0 | 2.00 


ಬಿನ್‌ಶೇ 


ರಸ್ತೆ 


283 


283 


283 


283 


| 0 | 1 


| 


0 | 


0.00 


| 


H 


284 


ಕ 


ಬಿನ್‌ಶೇ 10 | 0 | 13.50 


- - - 10 | 0 | 13.50 


| 


284ಎ /lಎlಎlಎ / 


- 286 ಪೈಕಿ 


284 / /I/ ಅ/ 


13 .50 


| 


| 


ಹಿರೇಮಠ ಶಿವಾನಂದಸ್ವಾಮಿ ಮಠದ ಸರಪಂಚ 
ಶಿದ್ಧಿಂಗಯ್ಯ ಹುಚ್ಚಯ್ಯ 
ಪಾಟೀಲ ಸಿದ್ದನಗೌಡ ತಂದೆ ಶಿವನಗೌಡ 
ಭೂ ಬಾಡೇದಾರ : 1 ಜಯರಾಮಶೆಟ್ಟಿ, 
ಶಿವರಾಮಶೆಟ್ಟಿ ತಂದೆ ಎಂ . ಜಗನಮೋಹನರಾವ್ 
ಖೋಡೆ ರಾಮಾಸಾ ತಂದೆ ಖೇಮಸಾ 
ನಿರಂತರ ಭೂಬಾಡೇದಾರ : ಲದವಾ ಅರ್ಜುನಸಾ 
ತಂದೆ ಬಾಳುಸಾ 
ಹಬೀಬ ಲೀಲಾಬಾಯಿ ಕೋಂ ಗನಪತಸಾ 
ಬೋನಗೇರಿ ಕ್ರಾಪ್‌ಸೈನ್ಸ್ ಪ್ರೈ . ಲಿ. ಇದರ ತರ್ಪಿ 
ಚೇರಮನ್ ಸುರೇಶ ತಂದೆ ವೆಂಕಪ್ಪ ಬೋನಗೇರಿ 
ಕುಂಠ ಹನಮಂತರಾವ ತಂದೆ ಕೃಷ್ಣಾಜಿ 


( 


284 


| 


ಇ 


ಬಿನ್‌ಶೇ 


| 0 | 0 | 4.50 - - 


- 10 | 0 | 4.50 


| 


284ಎlಎlಎlಎl 


284 / ಡಿ 


[284ಎ/ ಎ/ ಎ/ ಎ /2 | 0 || 


0.00 


| 


284ಡ 


ಬಿನ್‌ಶೇ 


| 0 || 0 | 2.50 - - 


- 10 | 0 | 2.50 


| 


284ಎ / ಎ / ಎ / ಎl 


284 / ಡಿ 


284 ಇ 


| 


0 | | 


8.00 


, 


284ಕ 


lo 


ಬಿನ್‌ಶೇಕ್ಕಿ | 0 | 1 | 6.00 


- - - | 0 | 1 | 6. 00 


||| 


ರಸ್ತೆ 


ರಸ್ತೆ 


284ಎ/ ಪೈಕಿ 


284ಕ /2 | 


| 0 | 


0 . 00 | 


ಶೇ / 


ಕುಂಠ ಗುರುದಾಸ ತಂದೆ ಹನುಮಂತರಾವ 


284ಕ/ 


2 


| 


ರಸ್ತೆ 


284ಕರ 


284ಎ/ ಪೈಕಿ 


262 


8 .50 


278 / 


260 /1 


2 


| 29 || 


ಎಪಿಎಂಸಿ 
ಅಗಡಿ ಜಯದೇವ ತಂದೆ ಯಲ್ಲಪ್ಪ 


0 . 00 
11 .50 | 


lಎ . 


ರಸ್ತೆ 
ಉಳಿದ ಜಾಗ 
ಉಳಿದ ಜಾಗ 


ರಸ್ತೆ 


0 | 1 | 7.50 - - - | 0 | 1 | 7.50 
ಬಿನ್‌ಶೇ 
ರಸ್ತೆ 

- | 0 | 0 | 8.50 - | - | 
ಪ್ಲಾ . ನಂ .2 ಬಿನ್‌ಶೇ . 0 | 0 | 12 .00 - - - 10 | 0 | 12. 00 | - | 
ಪ್ಲಾ . ನಂ .17 ಎ . 

8 .50 

0 | 0 | 8.50 | - | - 
ಪ್ಲಾ . ನಂ .17 ಬ ಬಿನ್‌ಶೇ | 

- | 0 | 0 | 6.00 [ - - 
ಪ್ಲಾ . ನಂ .26 ಬಿನ್‌ಶೇ | 0 | 0 | 10.00 | - - | - | 0 | 0 | 10 .00 - | - 


1ಎ17 ಎ 


ರಸ್ತೆ 


lಎ / 7 ಬಿ 


| 


0 | 


0 


| | 


0 .00 


lಎ/ 2 
lಎ / 7ಎ 


3 ಶೆಟ 


6 


) 


0 


ಉಳಿದ ಜಾಗ | 


ಪ್ರೇಮನಾಥ ತಂದೆ ಸಂಜೀವ ಶೆಟ್ಟಿ 
ಹೆಬ್ಬಳ್ಳಿ ವಿಮಲಾ ಕೋಂ ಸುರೇಂದ್ರ ಮತ್ತು 
ಚಿತ್ರಗಾರ ಸಿ. ವೀರಣ್ಣ ತಂದೆ ಕರವೀರಪ್ಪ 


11 .00 


ಉಳಿದ ಜಾಗ 


ರಸ್ತೆ 


lಎ /27 


| 0 | 


14 .00 


ಕುಡುಗುಂಟೆ ಶಿವಶರಣ ತಂದೆ ಬಸವರಾಜ ಮತ್ತು 
ಕುಡಗುಂಟೆ ಶಿವಪ್ರಕಾಶ ತಂದೆ ಬಸವರಾಜ್‌ 


ಪ್ಲಾ . ನಂ . 27 


] ಬಿನ್‌ಶೇ 


| 0 || 0 | 11.50 | - - - | 0 | 0 | 11.50 


- | 


ಉಳಿದ ಜಾಗ 


lಎ /26 


lಎ /28 


| 0 | 


14.00 


13 .50 | 


ಉಳಿದ ಜಾಗ 


lಎ / 29 


15 . 75 


ಉಳಿದ ಜಾಗ 


ಪ್ಲಾ . ನಂ .28 
ಪ್ಲಾ . ನಂ .29 
ಪ್ಲಾ . ನಂ .30 
ಪ್ಲಾ . ನಂ . 31 


15 . 75 


ಬಿನ್‌ಶೇ | 

- - - 10 | 0 | 13.50 | - | - | 
ಬಿನ್‌ಶೇ 10 | 1 | 1.00 - - - 10 | 1 | 1.00 | - | - 
ಬಿನ್‌ಶೇ . | 0 | 1 | 6.50 | - | - | - | 0 | 1 | 6, 

- - - | 0 | 1 | 6.50 | - - 
ಬಿನ್‌ಶೇ | 0 || 1 | 5.50 - - - 10 ( 1 ) 5.50 | - | 


1ಎ/27 
1ಎ/28 
ರಸ್ತೆ 


ಉಳಿದ ಜಾಗ 


lಎ/ 31 


| 0 | 


15. 75 


lಎ 


| 


ಉಳಿದ ಜಾಗ 


lಎ/30 


lಎ/ 32 


15 .50 


ಗೌಡರ ಚಂದ್ರಶೇಖರ ತಂದೆ ಮಹಾದೇವಪ್ಪ 
ಹೊಂಬಳ ಲಕ್ಷ್ಮೀ ತಂದೆ ವಿಜಯ 
ಹಬೀಬ ಅಣ್ಣಾಸಾ ತಂದೆ ಟೀಕಾಸಾ 
ಚವ್ಹಾಣ ನಿರ್ಮಲಾಬಾಯಿ ಕೋಂ ದೀನಾನಾಥ 
ಮತ್ತು ಇತರೇ 4 ಜನರು 
ಗಾಂಡಾಪೂರಿ ಅಬ್ದುಲಖಾದರ ತಂದೆ ಮಹ್ಮದ್ 
ಉಸ್ಮಾನ ಮೆ : ವಿಶ್ವಾ ಡೆವಲಪರ್ಸ & ಬಿಲ್ಡರ್ 
ಇದರ ಪಾಲುದಾರರಾದ ಶ್ರೀ ನಿಜಗುಣಪ್ಪ ತಂದೆ 
ಯಲ್ಲಪ್ಪ ನರ್ತಿ 
ಠಾಕರಕಿ ತಂದೆ ಭೀಮಜಿ ಪಟೇಲ ಮತ್ತು ಇತರೇ 2 ] 
ಜನರು 
ಡಿ. ಡಿ. ಪಿ . ಐ . ಧಾರವಾಡ (ಕರ್ನಾಟಕ ಸರ್ಕಾರದ 
ಶಿಕ್ಷಣ ಇಲಾಖೆಯ ಪ್ರತಿನಿಧಿ) 


| 


ಪ್ಲಾ . ನಂ .32 


ಬಿನ್‌ಶೇ 


| 0 | 1 | 4.00 


- | - | - | 0 | 1 | 4.00 | - | - | 


ಉಳಿದ ಜಾಗ 


lಎ/ 31 


lಎ/ 33ಎ 


| 


0 || 


14 . 75 


lಎ . 


ಪ್ಲಾ . ನಂ . 33 ಎ ಬಿನ್‌ಶೇ 


| 0 | 1 | 3.00 


- - 


- 10 | 1 | 3.00 


| - | - 


ಉಳಿದ ಜಾಗ 


lಎ /32 


1ಎ /34 


11.00 


ರದ | lಎ | ಪ್ಲಾ. ನಂ .34 ಬಿನ್‌ಶೇ | | 1 2.00 - - - °1 | 2.00 | - - ಉಳಿದ ಜಾಗ | 


ರಸ್ತೆ 


| 


lಎ/ 33ಎ 


lಎ /35 


0 | 5 | | 


2. 00 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೯೦೫ 


| 


ಚಕ್ಬಂದಿ 


ಭೂ ಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 
ಐನು ಖರಾಬು ಒಟ್ಟು 


ಪಹಣಿಯಂತೆ ಒಟ್ಟು ವಿಸ್ತೀರ್ಣ 


ಸರ್ವೇ 


ಹೆಸರು ( ಆರ್. ಟಿ.ಸಿ. ಪ್ರಕಾರ) 


ಹಿಸ್ಸಾ ನಂ . 


ತರಹ 
(ಶೇತ್ರಿ/ 
ಬಿನ್‌ಶೇ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಗು | ಅಣೆ [ ಎ ] ಗು ಆಣೆ | ಎ | ಗು | ಅಣೆ 


ರೂ . ಪೈ 


ಅಷ 


| 


1 


- 


- 


| 


0 | 


15 .50 


| 0 | 


5.75 


11.00 


8o 


34 


0.00 


- | - | 


4 .00 


11 . 00 


| 2 || 


12 . 00 


0 | 1 | 14.00 | - | - | 


11 .00 


0.00 


4 | 5 | 10 | 11 | 12 | 13 

14 
ಡಿ . ಡಿ . ಪಿ. ಐ . ಧಾರವಾಡ (ಕರ್ನಾಟಕ ಸರ್ಕಾರದ ಪ್ಲಾ. ನಂ .35 ಬಿನ್‌ಶೇ 0 | 1 | 1.50 | - | - | - | 0 || 1 | 1.50 

ಉಳಿದ ಜಾಗ. ರಸ್ತೆ 

1ಎ/34 

lಎ /36 
ಶಿಕ್ಷಣ ಇಲಾಖೆಯ ಪ್ರತಿನಿಧಿ) 
ಡಿ. ಡಿ. ಪಿ . ಐ. ಧಾರವಾಡ (ಕರ್ನಾಟಕ ಸರ್ಕಾರದ lಎ ಪ್ಲಾ . ನಂ .36 ಬಿನ್‌ಶೇ | 0 | 1 | 11.00 - - - 10 | 1 | 11.00 

- | ಉಳಿದ ಜಾಗ 

1ಎ /35 
ಶಿಕ್ಷಣ ಇಲಾಖೆಯ ಪ್ರತಿನಿಧಿ) 

ಗಾಂವ್‌ಠಾಣಾ 
ರೇವಣಸಿದ್ದಪ್ಪ ತಂದೆ ನಿಂಗಪ್ಪ ಲಕ್ಷೇಶ್ವರ 

284ಅ I/ ಅ / ಅ /ಕ ಬಿನ್‌ಶೇಕ್ಕಿ | 0 | 0 | 5.50 - - - | 0 || 0 | 5.50 | - | - | ರಸ್ತೆ 284ಅ/ ಆ / ಅ, 284ಅ/ ಅ / ಅ /1ಅ/ ಅ / 2 284ಅ | 0 | 3 
ಒಟ್ಟು 

0 | 21 | 14.00 - - - | 0 21 14.00 
ಗ್ರಾಮ : ಅಮರಗೋಳ 

ಹೋಬಳಿ: ಹುಬ್ಬಳ್ಳಿ ತಾಲೂಕ: ಹುಬ್ಬಳ್ಳಿ 

ಜಿಲ್ಲೆ : ಧಾರವಾಡ 
ಹುಬ್ಬಳ್ಳಿ- ಧಾರವಾಡ ಮಹಾನಗರ ಪಾಲಿಕೆ ಮತ್ತು ರಸ್ತೆ | 0 | 5 | 11.00 - - - 10 | 5 | 11.00 - | - ಸ. ನಂ .89 / 21 ರಾಯಾಪೂರ ಗಡಿ 

| 89 ಪೈಕಿ 
ಇತರೇ ಐದು ಸರ್ಕಾರಿ ಕಛೇರಿಗಳು 

| 91 | ೨ 
ಹಬೀಬ ಶಾರದಾಬಾಯಿ ಕೋಂ ರಾಮನಾಥಸಾ | 54 ಬಿನ್‌ಶೇ | 0 | 3 | 3.00 - - - 10 | 3 | 3.00 

ಸ. ನಂ .54 /2 | 50 

ಹು - ಧಾ ರಸ್ತೆ ಉಳಿದ ಜಮೀನು 
ಭೋಜನಸಾ ಶಂಕರಸಾ ಹಬೀಬ ಮತ್ತು ಇತರೇ 

ಬಿನ್‌ಶೇ | 0 | 1 | 12.00 - - - | 0 || 1 | 12.00 - | 

ಬೈರಿದೇವರಕೊಪ್ಪ 

ಸ. ನಂ . 59ಬ ರಸ್ತೆ 
* ಗಡಿನಿ -೧ 

| ಹು - ಧಾ ರಸ್ತೆ ಉಳಿದ ಜಮೀನು ( ° | 5 | 
ಆರು ಜನರು 
ಆಯುಕ್ತರು ಹುಬ್ಬಳ್ಳಿ - ಧಾರವಾಡ ಮಹಾನಗರ 

ಸ. ನಂ . 974102 
ರಸ್ತೆ | 0 | 21 | 1.00 - - - 10 [ 21 ] 1.00 | - | 

ಸ. ನಂ . 157 /36 ರಸ್ತೆ | ಉಳಿದ ಜಮೀನು ಹು - ಧಾ ರಸ್ತೆ 
ಪಾಲಿಕೆ ( ರಸ್ತೆ ಕ್ಷೇತ್ರ) 

ರಸ್ತೆ 
ಪ್ರಕಾಶಚಂದ ತಂದೆ ಗುಲಾಬಚಂದ ಭಂಡಾರಿ 

| 0 | 1 | 14.00 
ಬಿನ್‌ಶೇ | 

| - | - | - | 0 | 1 | 14. 00 | ಸ. ನಂ . 4 /7 ಸ. ನಂ . 5/ 6. ಉಳಿದ ಜಮೀನು ಹು - ಧಾ ರಸ್ತೆ | 0 | 6 
ಮತ್ತು ಇತರೇ 3 ಜನರು 
ಪ್ರಕಾಶಚಂದ ತಂದೆ ಗುಲಾಬಚಂದ ಭಂಡಾರಿ 

ಬಿನ್‌ಶೇ | 0 | 1 | 7.00 - - - 0 | 1 | 7.00 | - | - | ಸ. ನಂ . 4ಬ ರಸ್ತೆ | ಸ. ನಂ . 4ಬ/6 ಉಳಿದ ಜಮೀನು ಹು - ಧಾ ರಸ್ತೆ 6 | 7 | 
ಮತ್ತು ಇತರೇ 3 ಜನರು 
ಪ್ಲಾಟಿನ ರಸ್ತೆಯ ಬಗ್ಗೆ, 
ಮಹಾದೇವಪ್ಪ ಗದಿಗೆಪ್ಪ ವಾಲಿ ಮತ್ತು ಇತರೆ 3 

ರಸ್ತೆ | 0 | 4 | 9.00 | | | | 0 | 4 | 9 . 00 | - | - | ದೇವರಕೊಟ್ಟು ಸ. ನಂ . 779 /6 | ಸ. ನಂ .779 /1ರಿಂದ6 ಹು - ಧಾ ರಸ್ತೆ | 1 | 10 
ಜನರು 

| 0 | 39 | ೨ | - - - | 0 | 39 | 9.00 
ಗ್ರಾಮ : ರಾಯಾಪುರ 

ಹೋಬಳಿ : ಧಾರವಾಡ 

ತಾಲೂಕ : ಧಾರವಾಡ 

ಜಿಲ್ಲೆ : ಧಾರವಾಡ 
ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ 

ಶೇತ್ | 0 | 0 | 11 . 00 

| | 0 | 0 | 11.00 - | - | ಬ್ಲಾಕ ನಂ . 35 ಸತ್ತೂರ ಗಡಿ | ಉಳಿದ ಜಮೀನು | 
ಡೆವೆಲಪ್‌ಮೆಂಟ್ ಬೋರ್ಡ ಬೆಂಗಳೂರು- 77 

ಬ್ಲಾಕ ನಂ . 34 | 0 | 9 
ಬಿನ್‌ಶೇ . 

10 - - - 10 | | 11 .00 
ಗ್ರಾಮ : ಸತ್ತೂರು 

ಹೋಬಳಿ : ಧಾರವಾಡ 

ತಾಲೂಕ : ಧಾರವಾಡ 

- ಜಿಲ್ಲೆ : ಧಾರವಾಡ 
ರೊಟ್ಟಿಗವಾಡ ಕರೆವ್ವ ಕೋಂ ಫಕ್ಕೀರಪ್ಪ | | 5 | ಪಿ 1 | 

29 | 11.50 - - 0 | 29 | 11.50 | 

ರಾಯಾಪೂರ | 

126 | ರಸ್ತೆ ಉಳಿದ ಜಮೀನು | 3 | 27 
ಒಟ್ಟು 

| 0 | 29 | 11.50 
ಗ್ರಾಮ : ಲಕಮನಹಳ್ಳಿ 

ಹೋಬಳಿ : ಧಾರವಾಡ 

ತಾಲೂಕ : ಧಾರವಾಡ 

- ಜಿಲ್ಲೆ : ಧಾರವಾಡ 
ಶೇತ್ರಿ/ 

| | | | | | | | | ಸರ್ವೇ 
ಸೊರಟೂರ ಹನಮಂತ ತಂದೆ ಶಿವಪ್ಪ 

ನಂ . 
1. 00 | | 

ಸರ್ವೇ 
| 0 | 1 | 1.00 

ನಂ . 27/4 
ಬಿನ್‌ಶೇ 

ಉಳಿದ ಜಮೀನು 

| 0 | 10 

27 / 5 
ಕೆ.ಆಯ್.ಎ.ಡಿ.ಬಿ. ಮತ್ತು ಇತರೇ 5 ಜನರು 

ಸರ್ವೇ ನಂ . 
| 28 | 

ಶೇ / 
lಎ | 0 | 4 | 7.50 0 | 4 | 7.50 | 

ಸರ್ವೇ ನಂ . 30 

ಸರ್ವೇ ನಂ . 28 / ಬ 
ಬಿನ್‌ಶೇ . 

28/2 
ಶ್ರೀ ಮಂಜುನಾಥೇಶ್ವರ ಗೃಹ ನಿರ್ಮಾಣ ಸಂಘ 

ಸರ್ವೇ ನಂ . 27 ]8ಅ+ 31/41+ 44 + 45 + 
ಸಂಘ | ಬ | ಪ್ಲಾಟ ನಂ.1 | ಬಿನ್‌ಶೇ ° ° |3.50 | 

3 .50 | | 3.50 - - ಸರ್ವೇ ನಂ. 27158+3/ 1944-45 
3 .50 

ಉಳಿದ ಜಮೀನು | ರಸ್ತೆ | 0 | 5 
ನಿಯಮಿತ ಧಾರವಾಡ 

4674 
32ಅ,32ಬ 

| ರಸ್ತೆ 0 2 10 .25 - - - 10 | 2 | 10 .25 - 1 - 8ಅ+ 31 | 34ಬ ಉಳಿದ ಜಮೀನು | ರಸ್ತೆ | | | 


7 .00 


| 


40 


0 .50 


| | 11.00 


0 . 00 


10 | 29 (11.501-1- - 0129 11.50 11 


0 


| 


0. 00 


- 


- 


7. 00 


ರಸ್ತೆ 


೩೯೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


ಭೂ ಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 


ಚಕ್ಬಂದಿ 


ತರಹ 


ಆಕಾರ 


ಪಹಣಿಯಂತೆ ಒಟ್ಟು ವಿಸ್ತೀರ್ಣ 


ಸರ್ವೇ 


ಐನು 


ಖರಾಬು 


ಒಟ್ಟು 


ಹೆಸರು ( ಆರ್. ಟಿ.ಸಿ. ಪ್ರಕಾರ) 


ನಂ . 


ಹಿಸ್ಸಾ ನಂ . 


(ಶೇ / 
ಬಿನ್ಶೇತಿ | 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


| 


| ಗು | ಅಣೆ | ಎ ಗು ಆಣೆ| ಎ | ಗು | ಅಣೆ ರೂ . ಪೈ 


3 


| 


5 


| 


10 


| 


11 


| 


13 


14 


| 12 
[ 0 | o | 4.75 


ರಸ್ತೆ 


| 0 | 0 | 4. 75 


- | - ಪ್ಲಾಟ ನಂ . 647 ಪ್ಲಾಟ ನಂ . 64 ಎಫ್ || ಉಳಿದ ಜಾಗ. 


| 


| 0 | 1 | 5 .25 | - | - | ಉಳಿದ ಜಮೀನು | ಉಳಿದ ಜಮೀನು 


ರಸ್ತೆ 


ಉಳಿದ ಜಮೀನು 


| 


ರೋಡ| 

| 0 | 1 | 5 .25 
ಮಾರ್ಜಿನ್ | 
ರೋಡ| 

| 0 | 10 | 7 .50 
ಮಾರ್ಜಿನ್ 

ರಸ್ತೆ || 0 | 8 | 


- | 0 | 10 | 7.50 | - | - | 


53ಅ/ 336 


ಉಳಿದ ಜಾಗ 


ರಸ್ತೆ 


ಉಳಿದ ಜಾಗ 


7|| 


| 


28 


| 


30ಬ 


ಉಳಿದ ಜಮೀನು 


ಖುಷ್ಠಿ/ Lo | 0 | 


- 08| 0.50 

| 0 || 0 | 5.25 


ಮಸಣವಾಟೆ ಕಲಾಲ ಸಮಾಜದ ಮಸಣ ಭೂಮಿ 


- | 


ರಸ್ತೆ 


180 


ಉಳಿದ ಜಾಗ. 


ರಸ್ತೆ 


ಬಿನ್‌ಶೇ 


ಅಗಡಿ ಪ್ರಕಾಶ ತಂದೆ ಬಸಪ್ಪ 


ಪ್ಲಾಟ ನಂ. 1 


ಬಿನ್‌ಶೇ | 0 | 2 | 


| 0 | 2 | 2.75 


| 137 ಪ್ಲಾಟ ನಂ . | 63 ಪ್ಲಾಟ ನಂ . 

| 62 +5405 


ಉಳಿದ ಜಾಗ 


| 0 | 12 


5. 75 


ಅಗಡಿ ಪ್ರಕಾಶ ತಂದೆ ಬಸವರಾಜ 


137 


ಪ್ಲಾಟ ನಂ .2 


| ಬಿನ್‌ಶೇಕ್ಕಿ | 0 | 1 | 1.25 
| 


ಉಳಿದ ಜಾಗ 


12 . 25 


- - 137 ಪ್ಲಾಟ ನಂ .3| 137 ಪ್ಲಾಟ ನಂ 
0 0 13.00 - -| ರಸ್ತೆ ( 137 ಪ್ಲಾಟ ನಂ.2 


ಅಗಡಿ ಪ್ರಕಾಶ ತಂದೆ ಬಸವರಾಜ ಉರ್ಘ ಬಸಪ್ಪ | 137 


| 


ಪ್ಲಾಟ್ ನಂ .3 


] ಬಿನ್‌ಶೇ 


| 0 || 0 | 13 .00 


ಉಳಿದ ಜಾಗ 


೨ . 75 


ಹುಬ್ಬಳ್ಳಿ- ಧಾರವಾಡ ಮಹಾನಗರ ಪಾಲಿಕೆ 


| 137 | 


ರಸ್ತೆ 


| ಬಿನ್‌ಶೇ | 0 | 


| 0 || 0 | 5 .50 | - | - (137 ಪ್ಲಾಟ ನಂ .4 ] 137 ಪ್ಲಾಟ ನಂ .3 


ಉಳಿದ ರಸ್ತೆ 


2 .25 


ಶಿರಕೋಳ ಆನಂದ ತಂದೆ ಪರಮೇಶ್ವರ ಮತ್ತು 
ಇತರೇ 5 ಜನರು 


137 | 


ಪ್ಲಾಟ ನಂ . 4 | ಬಿನ್‌ಶೇ 


| 0 || 0 | 13.50 


ಉಳಿದ ಜಾಗ | 0 || 12 | 


0.00 


16 13.50 - - 
- 60 | 9.00 - - 


ರಸ್ತೆ 
59ಬ 


ರಸ್ತೆ 
137 ಪ್ಲಾಟ ನಂ.4 | 


ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ 


137 


- ರಸ್ತೆ 


| ರಸ್ತೆ | | ೧ 


ಉಳಿದ ಜಾಗ 


(1) ಜಿ . ವಿ. ಪಾಟೀಲ್ (190 / ) | 
( 2) ಓದುಗೌಡರ ಕೃಷ್ಣಗೌಡ ತಂದೆ ಹನುಮಂತಗೌಡ 
(190/ 2 ) 
3) ಕಲಾಲ ಸಮಾಜದ ಸ್ಮಶಾನದ ರಸ್ತೆಗಾಗಿ 
ಕಾಯ್ದಿರಿಸಲಾಗಿದೆ (190 /3) 


190 


ಖುಷ್ಠಿ/ Lo | 0 | 0 . 25 
ಬಿನ್‌ಶೇ 


0.25 | 


| 60| 0.25 - - - 


68 


66 ಪ್ಲಾಟ ನಂ. 23 | ಉಳಿದ ಜಾಗ 


ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ 


65ಬ 


ರೋಡ 

| 0 | 7 | 15 .00 | | 
ಮಾರ್ಜಿನ 

| 0 | 7 | 15 .00 | - | - | 
- - - - | | | 


ರಿ. ಸ. ನಂ . 190 | 


ರಿ. ಸ. ನಂ . 64 


ರಿ . ಸ . ನಂ . 04 


| 


ಉಳಿದ ಜಾಗ 


ಒಟ್ಟು 


= 


1 2 | ೨.75 - - - 1 2 9.75 
13 15 1.25 - - - 3 15 1.25 | | | 


ಸಮಗ್ರ ಒಟ್ಟು 


| 


| 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


೩೯೦೭ 


ಘೋಷ್ಟಾರೆ 


ಕ್ರ. ಸಂ . 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ಐನು 
ಗು 


ಭೂ ಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣ 

ಖರಾಬು 
ಎ | ಗು | ಅಣೆ 


ಎ 


| 


. 


ಅಣೆ 


1 Jಉಣಕಲ್ 


ಹುಬ್ಬಳ್ಳಿ 


ಹುಬ್ಬಳ್ಳಿ 


ಧಾರವಾಡ 


10 .00 


10. 00 


2 ಭೌರಿದೇವರಕೊಪ್ಪ 


ಹುಬ್ಬಳ್ಳಿ 


ಹುಬ್ಬಳ್ಳಿ 


ಧಾರವಾಡ 


14. 00 


14. 00 


3 ] ಅಮರಗೋಳ 


ಹುಬ್ಬಳ್ಳಿ 


ಹುಬ್ಬಳ್ಳಿ 


ಧಾರವಾಡ 


9 .00 


9 . 00 


4 ]ರಾಯಾಪುರ 


ಧಾರವಾಡ 


ಧಾರವಾಡ | ಧಾರವಾಡ 


11.00 


11 .00 


5 ಸತ್ತೂರು 


ಧಾರವಾಡ 


ಧಾರವಾಡ | 


ಧಾರವಾಡ 


11.50 


11 .50 


6 


] ಲಕಮನಹಳ್ಳಿ 


ಧಾರವಾಡ 


ಧಾರವಾಡ | ಧಾರವಾಡ | 


1 


| | 


9 .75 


_ 2 


| 


9 . 75 


ಒಟ್ಟು 


_ 15 


1 . 25 


15 


1. 25 


ಸಂಖ್ಯೆ : ಲೋಣ112 ಇಎಪಿ 2012 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಇ೦ ವಿಜಯ ಭೀ ಚಂದಾಪುರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) ಲೋಕೋಪಯೋಗಿ, 

ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 


PR. 686 
SC - 200 


R .N .I. No.KARBIL /2001/47147 POSTAL REGN. No. RNP/KA/ BGS/2202/2014 -16 
Licensed to post without prepayment WPP No . 297 


೩೯೦೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೩ 


URBAN DEVELOPMENT DEPARTMENT 

FINAL NOTIFICATION 

No . UDD 83 MNX 2014 , dated : 16 .09.2014 
Where as the Government of Karnataka has sanctioned scheme for the “FORMATION OF 45 METER ROAD FROM 7TH BLOCK OF SIR M . VISHWESHRAYA FURTHER EXTENSION LAYOUT TO MAGADI 
ROAD , ORDERLY DEVELOPMENT AROUND LINK ROAD AND CONSTRUCTION OF GROUND LEVEL RESERVOIR AT VARIOUS SURVEY NUMBERS IN HEROHALLI VILLAGE OF YASHWANTHPURA HOBLI, 
BANGALORE NORTH TALUK , BANGALORE DISTRICT.” by the Bangalore Development Authority vide Government Order No. UDD 02 BemBhuSwa 2011, dated: 28 -01- 2012 . 

Now , therefore , in exercise of the powers conferred under sub -section (1) of Section 19 of the Bangalore Development Authority Act 1976 (Karnataka Act No. 12 of 1976 ),the Government ofKarnataka hereby 
declares that the lands specified in the schedule noted below be the same a little more or less or need for public purpose to which for the “FORMATION OF 45 METER ROAD FROM 
7TH BLOCK OF SIR M . VISHWESHRAYA FURTHER EXTENSION LAYOUT TO MAGADI ROAD , ORDERLY DEVELOPMENT AROUND LINK ROAD AND CONSTRUCTION OF GROUND LEVEL RESERVOIR AT 
VARIOUS SURVEY NUMBERS IN HEROHALLI VILLAGE .” And in exercise of the powers conferred by Clause - (C ) of the Sec.3 and Sec .7 of the Land Acquisition Act 1894 (Central Act- 1 Amendment) Act 1961 
(Karnataka Act 17 of 1961) Read with Sec. 36 of the Bangalore Development Authority Act 1976. The Addl. Land Acquisition Officer, Bangalore Development Authority , Bangalore , is hereby appointed to perform the 
functions of the Deputy Commissioner (Land Acquisition ), under the said Land Acquisition Act and directed to take order for the acquisition of the said lands. 

A plan of the lands is kept in the office of the Addl. Land Acquisition Officer of the Bangalore Development Authority , T.Chowdaiah Road, Bangalore - 560020 , for information of the general public . 

The Preliminary Notification for the “ FORMATION OF 45 METER ROAD FROM 7TH BLOCK OF SIR M .VISHWESHRAYA FURTHER EXTENSION LAYOUT TO MAGADI ROAD , ORDERLY DEVELOPMENT 
AROUND LINK ROAD AND CONSTRUCTION OF GROUND LEVEL RESERVOIR AT VARIOUS SURVEY NUMBERS IN HEROHALLI VILLAGE .” has been published in the Karnataka Gazette dated: 08 . 11. 2012 in 
part-3 at page NO . 5861 and 5862 vide Notification No. BDA/ Commr/ DC (LA) / ALAO / 22/ 2012 - 13 , Bangalore, date : 15th May 2012 . 

SCHEDULE 
Village : Herohalli 

Hobli: Yashwanthpura 

Taluk : Bangalore North Taluk 

Extent 
Whether) 

Kharab Remaining 
Name of the Khathedars / 

Total Assessment Proposed for 

Bounded by 
Dry/ Wet/ 

Land 

Extent 
Anubhavadars. Smts/ Sriyuths 

Extent 

Acquisition 
Garden 
LA G A G A G R s . Ps A G East 

West North 

South 
| Govt. Police Station Dry 0 19 0 0 0 19 

0 04 Sy. No . 37. Sy .No. 36P Road Sy. No . 37 
2 | Jamanlal Bajaz Seva Trust 

37 | 1P 

Dry 9 300 22 9 0811.60 1. 27 Sy. No . 37P / Sy .No. 36 & 37P | Road | Sy. No. 40 
3 | Jamanlal Bajaz Seva Trust Dry 5 16 0 2 5 14 24 . 30 

1 28 .08 Sy . No. 39 Sy . No . 39P Sy. No . 40 | Sy. No . 51 
4 | Jamanlal Bajaz Seva Trust 40 1 Dry 8 290 20 8 09 12 .64 | 2 | 16 | Sy. No. 40 / 1P | Sy . No. 40 /1 & 2P Sy . No . 37 | Sy. No. 39 
5 | Jamanlal Bajaz Seva Trust 0 0 1 12 8. 32 0 22 Sy. No.51P Sy.No . 51 P Sy. No. 39 Sy. No . 52/2 

52/2P 
6 Jamamlal Bajaz Seva Trust 5235 29 15 23 20 32 .20 

24 | Sy. No. 52/2P Sy. No. 52/2P Sy .No. Gidada 

52/1 & 51 konenahalliGadi 
Total 

| 19 01.08 

By Order and in the name of the Governor ofKarnataka 

Ramachandra 
PR . 682 

Deputy Secretary to Government 
SC . 100 

Urban DevelopmentDepartment 
ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


Sy. 


Hissa 


| 


1 | 12 


Dry 


